ಆವರ್ತಕ ಕೋಷ್ಟಕ (ಪೀರಿಯಾಡಿಕ್‌ 
ಟೇಬಲ್‌) ಇಂದು ನಾವು ಕಅಯುತ್ತಿರುವ 
ರಸಾಯನ ವಿಜ್ಞಾನದ ಅವಿಭಾಜ್ಯ ಅಂಗೆ. 
ಆದರೆ, ಮೂಲಧಾತುಗಳನ್ನು ಹೇಗೆ 
ಕಂಡುಹಿಡಿದರು ಎಂದು ನೀವು ಎಂದಾದರೂ 
ಯೋಚಿಸಿದ್ದೀರಾ? ಅದರಲ್ಲಯೂ ಸುಧಾರಿತ 
ವಿಶ್ಲೇಷಣಾ ತಂತ್ರಗಳು, ಸಾಧನಗಳು, 
ಲಭ್ಯವಿರುವ ಮಾಹಿತಿಗಳ ಅನುಪಸ್ಥಿತಿಯಲ್ಲ 
ಆವರ್ತಕ ಕೋಷ್ಟಕವು ಇಂದಿನ ರೂಪವನ್ನು 
ಹೇಗೆ ತಾಅತು? ಮಾನವನ ತಣಿಯದ 
ಜ್ಞಾನದಾಹ, ತರ್ಕಬದ್ಧ ವಿಧಾನ ಹಾಗೂ 
ಮುಂದಾಲೋಚನೆಗಳಲ್ಲ ಮೇಅನ ಪ್ರಶ್ನೆಗಳಗೆ 
ಉತ್ತರ ಅಡಗಿದೆ. ಇಂದು ಆವರ್ತಕ ಕೋಷ್ಟಕ 
ಸ್ಪಷ್ಟ ಹಾಗೂ ಸಂಘಟತವಾಗಿರುವುದು 
ಕಂಡುಬಂದರೂ ಅಧ್ಯಯನದ ವಿಷಯವಾಗಿ 
ರಸಾಯನ ವಿಜ್ಞಾನ ವಿಕಾಸ ಹೊಂದಿದ 

ಸ್ಲಿಷ್ಟ ಹಾದಿಯ ಪ್ರತಿರೂಪವಾಗಿದೆ. ಹೀಗೆ, 
ಅದರ ಇತಿಹಾಸವನ್ನು ಅರಿತುಕೊಳ್ಳುವುದು 
ವಿದ್ಯಾರ್ಥಿಗಳಗಲ್ಲದೆ ಅಧ್ಯಾಪಕರಿಗೂ 
ಅತ್ಯಮೂಲ್ಯವಾಗಿದೆ. 


ನೈಸರ್ಗಿಕ ಮೂಲಧಾತುಗಳನ್ನು 
ಗುರುತಿಸುವ ಆರಂಭಕ ಪ್ರಯತ್ನಗಳು 
ನಮ್ಮ ಸುತ್ತಮುತ್ತಅನ ಜಗತ್ತು ಕೆಲವು ನಿರ್ದಿಷ್ಟ 
ಮೂಲಭೂತ ವಸ್ಸುಗಳಂದಾಗಿದೆ ಎನ್ನುವ 
ನಂಬಕೆ ಪುರಾತನ ಕಾಲದಿಂದಲೂ ಇದೆ. ಈ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ರಸಾಯನ ವಿಜ್ಞಾನದ ಇತಿಹಾಸಕ್ಕೆ ಒಂದು ಬಿಃ8ಂಡಿ ಓತಿ 


ಸವಿತಾ ಲಡಗೆ ಮತ್ತು ತೇಜಸ್‌ ಜೋಶಿ 


ನಂಜಕೆಯೇ ಇಂತಹ ಮೂಲಭೂತ ವಸ್ತುಗಳ 
ಹುಡುಕಾಟದಲ್ಲಿ ವಿಭನ್ನು ವಾಗರಿಕತೆಗಳ 
ಹಲವಾರು ಪ್ರಯತ್ನಗಳಗೆ ಎಡೆಮಾಡಿಕೊಲ್ಪದೆ. 


ಇಂತಹ ಒಂದು ಪ್ರಯತ್ನದಿಂದ ನಾಲ್ಲು 
ಮೂಲಭೂತ ವಸ್ತುಗಳನ್ನು - ಜಲ, ವಾಯು, 
ಅಗ್ನಿ ಮತ್ತು ಭೂಮಿ - ಗುರುತಿಸಲಾಯುತು. 
ತಾನು ಸ್ಟರ್ಗಮೂಲವೆಂದು ಭಾವಿಸಿದ 
“"ಠೇಥರ್‌' ಎಂಬ ಮೂಲಭೂತ ವಸ್ತುವನ್ನು 
ಅರಿಸ್ಲಾಟಲ್‌ fod ಪಟ್ಟಿಗೆ ಸೇರಿಸಿದನು. 
ಇಂತಹ ಪರಿಮಿತ ಮೂಲಭೂತ 
ವಸ್ತುಗಳನ್ನು ಪ್ರಾಥಮಿಕ. ಆದರೆ 

ಸರ್ವಸಮ್ಮತ ಕೋಷ್ಟಕದ ರೂಪದಲ್ಲ 
ಜೋಡಿಸಲಾಲುತು. ಮೂಲಧಾತುಗಳ 
ವರ್ಗೀಕರಣದ ಪ್ರಥಮ ಪ್ರಯತ್ನಗಳಲ್ಲ 
ಇದೂ ಒಂದು. ಆ ಕಾಲದಲ್ಲೂ ನೈಸರ್ಗಿಕ 
ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳಲು 

ಈ ಮೂಲಭೂತ ವಸ್ತುಗಳನ್ನು (ಚಿತ್ರ 1 
ನೋಡಿ) ಬಳಸುತ್ತಿದ್ದರು! ಹಲವು ಶತಮಾನಗಳ 
ಕಾಲ ಈ ಸರಳ, ತರ್ಕಬದ್ಧ ವರ್ಗೀಕರಣವು 
ಮುಂದುವರೆಯಿತು. ಆದರೂ, ಆಧುನಿಕ 
ರಸಾಯನ ವಿಜ್ಞಾನದ ಪೂರ್ವಜರೆನ್ನಲಾದ 
ರಸವಿದ್ಯಾತಜ್ಞರ (ಅಲ್ಲೆಮಿಸ್ಟ್‌) ಕೆಲಸದಿಂದ 
ಪ್ರಾರಂಭಗೊಂಡು, ನಂತರದಲ್ಲ ಪ್ರಾಯೋಗಿಕ 
ವಿಜ್ಞಾನದ ಪ್ರಗತಿಯ ಫಲವಾಗಿ ರಾಸಾಯನಿಕ 
ಮೂಲಧಾತುಗಳ ಪರಿಕಲ್ಲನೆಯಲ್ಲ ಗಮನಾರ್ಹ 
ಬದಲಾವಣಿ ಕಾಣತೊಡಗಿತು. 


ಚಿತ್ರ 1. ನೈಸರ್ಗಿಕ ಮೂಲಧಾತುಗಳ ಪ್ರಾಥಮಿಕ 
ಕೋಷ್ಟಕ. ಅರಿಸ್ಲಾಟಲನ ಈ ಪುರಾತನ ಕಾಲದ 
ಆರಂಭಕ ಪ್ರಯತ್ನವು ಆಧುನಿಕ ಆವರ್ತಕ 
ಕೋಷ್ಟಕದ ಸರಳ ಮುನ್ನುಡಿಯಾಗಿರಬಹುದು. ಆದರೆ 
ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸುವುದರಲ್ಪ 
ಅದು ಬಹಳಷ್ಟು ಸಹಕಾರಿಯಾಗಿತ್ತು. ಉದಾಹರಣೆಗೆ. 
ಅಗ್ಲಿಯ ಉಪಸ್ಥಿತಿ/ಅನುಪಸ್ಥಿತಿಯು ಅನುಕ್ರಮವಾಗಿ 
ಜಸಿ ಮತ್ತು ತಂಪು ಸ್ಥಿತಿಗಳನ್ನು ವಿವರಿಸುವಲ್ಲ 
ನೆರವಾಯುತು. ನೀರಿಲ್ಲದಿರುವ ಸ್ಥಿತಿಯು ಘನ ಸ್ಥಿತಿ 
ಎಂದಾಲುತು. ಕಟ್ಟಗೆ ಉರಿಸಿದಾಗ ಉಂಬಾಗುವ 
ಶಾಖದ ಅನುಭವ ಮತ್ತು ಬೂದಿಯನ್ನು 
ಗಮನಿಸಿದಾಗ ಕಟ್ಟಗೆಯು ಮಣ್ಣು ಮತ್ತು 
ಅಗ್ನಿಯಿಂದ ಮಾಡಲ್ಪಟ್ಟಿದೆ ಎಂದು ನಂಬಲಾಗಿತ್ತು. 


ಕೃಪೆ: ತೇಜಸ್‌ ಜೋಶಿ. ಪರವಾನಗಿ: CC-BY-NC 


ರಾಸಾಯನಿಕ ಮೂಲಧಾತುಗಳು 
ಎಂದರೇನು? 


ರಾಸಾಯನಿಕ ಮೂಲಧಾತುಗಳ 
ಅನ್ನೇಷಣೆಯು ಆರಂಭವಾದದ್ದು 
ಇತಿಹಾಸಪೂರ್ವ ಕಾಲದಲ್ಲ ಅರಣ್ಯ 
ಕಾಜ್ಞಚ್ಛಿಗೆ ಆಹುತಿಯಾಗಿ ಉಳದ ಇದ್ದಿಲು 
(ಇಂಗಾಲ) ಮಾನವನ ಗಮನಕ್ಕೆ 
ಬಂದಾಗಲೇ ಎನ್ನಬಹುದು. ಚಿನ್ನ, ಬೆಳ್ಜ. 
ತಾಮ್ರ, ಸೀಸ, ಕಜ್ಣಣ. ತವರ ಹಾಗೂ 
ಪಾದರಸ - ಈ ಏಳು ಲೋಹಗಳು - ಮತ್ತು 
ಅಲೋಹವಾದ ಗಂಧಕದ (ಇಂಗಾಲವನ್ನು 
ಹೊರತುಪಡಿಸಿ) ಬಣ್ಣೆ ಮಾನವನಿಗೆ 
ಪುರಾತನ ಕಾಲದಿಂದಲೂ ಅರಿವಿತ್ಸು. 
ಇವುಗಕಲ್ಲ ಹಲವು ಮೂಲಧಾತುಗಳು 
ನೈಸರ್ಗಿಕವಾಗಿ, ಅವುಗಳ ಪ್ರತಂತ್ರ (ಧಾತು) 
ರೂಪದಲ್ಲ ಇಲ್ಲವೇ ಸಲ್ಲೈೆಡ್‌ ಮತ್ತು ಆಕ್ಸೈಡ್‌ 
ಅದಿರಿನ ರೂಪದಲ್ಲ ಅಭಸುತ್ತಿದ್ದುದು, 
ಹಾಗೂ ಇವುಗಳನ್ನು ನೇರವಾಗಿ 

ಅಥವಾ ಇದ್ದಿಅನಿಂದ ಕಾಯುಸಿದಾಗ 
ಸುಲಭವಾಗಿ ವಿಘಟಸುತ್ತಿದ್ದದು ಅವರ 

ಈ ಅರಿವಿಗೆ ಕಾರಣವಿದ್ದಿರಬಹುದು. ಒಮ್ಮೆ 
ಅನ್ನೇಷಣಿಯಾದ ನಂತರ ಮಾನವರಿಗೆ 
ಅವುಗಕ ಉಪಯೋಗ ಅಥವಾ ಮಹತ್ವದ 
ಅರಿವಾಗಿ ಇನ್ನಷ್ಟು ಹುಡುಕಾಟಕ್ಕೆ 
ದಾರಿಯಾಗಿರಬಹುದು. ಆದರೂ, ಅವುಗಳ 
ಅನ್ನೇಷಣೆಯ ಕುರಿತಾಗೀ ಅಥವಾ 
ಮೂಲಧಾತುಗಳಾಗಿ ಅವುಗಳನ್ನು 
ಪರಿಗಣಿಸುವ ಬಣ್ಣೆಯಾಗೀ ಯಾವುಡೇ 
ದಾಬಲೆಗಳಲ್ಲ. 


ಈ ಹಿನ್ನೆಲೆಯಲ್ಲ ಜಿನ್ನದ ಇತಿಹಾಸವು 
ಅತ್ಯ೦ತ ಮಹತ್ವಪೂರ್ಣವಾದುದು. 

ಅದರ ಆಕರ್ಷಕ ಹೊಳಪಿನಿಂದಾಗಿ, 
ಚಿನ್ನವು (ಬೆಳ್ಜಯೊಂದಿಗೆ) ಐಶ್ಪರ್ಯ/ 
ಆಭರಣಗಳಾಗಿ ಮತ್ತು ಸೌಂದರ್ಯದ 
ಸಂಕೇತವಾಲುತು. ಕಾಲಕ್ರಮೇಣ 
ಅಂತಾರಾಷ್ಟ್ರೀಯ ವಹಿವಾಟನಲ್ಲಿ 

ಮತ್ತು ವಿನಿಮಯ ಮಾಧ್ಯಮವಾಗಿ 
ಚಿನ್ನವು ಗಣನೀಯ ಪಾತ್ರ ವಹಿಸಿತು. 
ಪರಿಣಾಮವಾಗಿ, ಹಲವು ರಸವಿದ್ಯಾತಜ್ಞರು 
ಕಜ್ಬಣ ಇತರ ಮೂಲ ಲೋಹಗಳನ್ನು 
ಚಿನ್ನಕ್ಕೆ ರೂಪಾಂತರಗೊಳಸುವ ಪ್ರಯತ್ನಗಳ 
ಮೂಲಕ 'ಸೃರ್ಶಮಣಿ'ಗೆ (ಫಿಲಾಸಫರ್ತ್‌ 
ಸ್ಟೋನ್‌) ಹುಡುಕಾಟ ಆರಂಭಸಿದರು. 
ಮಧ್ಯಯುಗದ ಈ ರಸವಿದ್ಯಾತಜ್ಞರ 
ನಿರಂತರ ಪ್ರಯತ್ನಗಳು ್ಯಂಟಮನಿ, 
ಆರ್ಸೆನಿಕ್‌ ಹಾಗೂ ಬಸ್ಕತ್‌ ಇವೇ 
ಮೊದಲಾದ ಹಲವು ಮೂಲಧಾತುಗಳ 
ಅನ್ಟೇಷಣೆಗೆ ದಾರಿಮಾಡಿಕೊಟ್ಟವು. ಜೊತೆಗೆ 
ಇವು ಹಲವು ಬಗೆಯ ಗಾಜನ ಸಾಮದ್ರಿ 
ಮತ್ತು ಮೂರು ಪ್ರಮುಖ ಆಮ್ಲಗಳಾದ 
ಗಂಧಕಾಮ್ಲ. ಹೈಡ್ರೋಕ್ಲೋರಿಕ್‌ ಆಮ್ಲ 
ಹಾಗೂ ನೈಟ್ರಕ್‌ ಆಮ್ಲಗಳ ಅನ್ಹೇಷಣಿಗೂ 
ಕಾರಣವಾದವು. ಇವೆಲ್ಲವೂ ಮುಂದಿನ 
ಪ್ರಾಯೋಗಿಕ ಸಂಶೋಧನೆಗಳಲ್ಪ್ಲ ಪ್ರಧಾನ 
ಪಾತ್ರ ವಹಿಸಿದವು. 


ಆದಾಗ್ಯೂ ಮೂಲಧಾತುವಿನ ಅನ್ನೇಷಣಿಯ 
ಮೊಟ್ಟಮೊದಲ ಅಜತ ದಾಖಲೆಯು 
166೨ರಲ್ತ್ಲ ಕಂಡುಬಂದಿದೆ. ಫಾಸ್ಟೇಟುಗಳ 
ನೈಸರ್ಗಿಕ ಮೂಲವಾದ ಮೂತ್ರದಿಂದ 

ಪತ್ತೆ ಮಾಡಿರುವ ಮೂಲಧಾತುವಾದ 
ರಂಜಕವನ್ನು ಠ ದಾಬಲೆ ವಿವರಿಸುತ್ತದೆ. 

ಆ ಸಮಯದಲ್ಲ ಇನ್ನಷ್ಟು ಮೂಲಧಾತುಗಳ 
ಅನ್ನೇಷಣಿಗಳು ನಡೆದಿರಬಹುದಾದರೂ 
ಅದನ್ನು ಹೇಳುವುದು ಕಷ್ಟಕರ. ಅಂದಿನ 
ರಸವಿದ್ಯಾತಜ್ಞರು ಸಾಕಷ್ಟು ಪ್ರಯೋಗಗಳನ್ನು 
ಮಾಡುವುದರ ಮೇಲೆಯೇ ಹೆಚ್ಚು 
ಅವಲಂಜತರಾಗಿದ್ದರು. ಜೊತೆಗೆ, 
ಲಭಸಬಹುದಾದ ಆರ್ಥಿಕ ಲಾಭಗಳ 
ದೃಷ್ಟಿಯಿಂದ ತಮಗೆ ಕಂಡುಬಂದದ್ದನ್ನು 
ಅವರು ಗೋಪ್ಯವಾಗಿರಿಸಿಕೊಳ್ಳುತ್ತಿದ್ದುದೇ 
ಹೆಚ್ಚು. ಅಂದರೆ, ಜ್ಞಾನವು ವೈಯಕ್ತಿಕ 
ಮಟ್ಟದಲ್ಲೇ ಸೀಮಿತಗೊಂಡು ಕ್ರಮಬದ್ಧವಾಗಿ 
ಪ್ರಗತಿ ಹೊಂದದೇ ಉಜಲಯುತು. 


ಪ್ರಾಯೋಗಿಕ ವಿಜ್ಞಾನ ಮತ್ತು 
ಮೂಲಧಾತುವಿನ ವಿನೂತನ ಪರಿಕಲ್ಪನೆ 


ಹದಿನೇಳನೆಯ ಶತಮಾನದಲ್ಲ 
ರಾಬರ್ಟ್‌ ಬಾಯ್ಸ್‌ ನಡೆಸಿದ 


ಸಂಶೋಧನೆಗಳಂದಾಗಿ ಮೂಲಧಾತುಗಳ 
ಕುರಿತಾದ ಆಲೋಚನೆಗಳಲ್ಲ ಮೊದಲ 
ಬಾರಿಗೆ ಗಣನೀಯ ಐದಲಾವಣಿಗಳು 
ಕಂಡುಬಂದವು. ಬಾಯ್ಸ್‌ ಪ್ರಕಾರ ಇನ್ನಷ್ಟು 
ಸರಳವಾಗಿ ವಿಭಜಸಲಾಗದ, ಆದರೆ ಇತರ 
ಧಾತುಗಳೊಂದಿಗೆ ಸಂಯೋಜನೆಗೊಂಡು 
ಮಿಶ್ರಣವಾಗುವ (ಇಂದಿನ ಸಂಯುಕ್ತ ವಸ್ಸು) 
ವಸ್ನುವೇ ಮೂಲಧಾತು. ಹದಿನೆಂಟನೆಯ 
ಶತಮಾನದ ಹೆನ್ರಿ ಕ್ಯಾವೆಂಡಿಶ್‌, ಜೋಸೆಫ್‌ 
ಪ್ರೀಪ್ಲೀ ಹಾಗೂ ಆಂಟನಿ ಲೆವಾಸಿಯೇ 
ಮುಂತಾದ ವಿಜ್ಞಾನಿಗಳು ಮಾಡಿದ ವಿಸ್ತೃತ 
ಸಂಶೋಧನೆಗಳು ಈ ಪರಿಕಲ್ಪನೆಯನ್ನು 
ಪ್ರಾಯೋಗಿಕವಾಗಿ ಪ್ರಸ್ಲುತಪಡಿಸಿದವು. 


ದಹನಕ್ರಿಯೆಗೆ ಪೂರಕವಾಗುವ ಅನಿಲವನ್ನು 
ಪತ್ತೆ ಮಾಡಿ ಪ್ರೀಸ್ಲೀೀ ಅದಕ್ಕೆ 'ಆಕ್ವಿಜನ್‌' 
(ಆಮ್ಲಜನಕ) ಎಂದು ಹೆಸರಿಸಿದನು ಅದೇ 
ಸಮಯದಲ್ಲೇ ಕ್ಯಾವೆಂಡಿಶ್‌ ಒಂದು 
ದಹನಶೀಲ ಅನಿಲ (ಆಮ್ಲ ಹಾಗೂ 
ಲೋಹದ ನಡುವಿನ ರಾಸಾಯನಿಕ 


ಕ್ರಯೆಯುಂದ ಉತ್ಪಾದನೆಯಾದುದು) 


ವನ್ನು ಅನ್ನೇಷಿಸಿ ಅದಕ್ಕೆ "ಹೈಡ್ರೊಜನ್‌' 
(ಜಲಜನಕ) ಎಂದು ನಾಮಕರಣ 
ಮಾಡಿದನು. ಇವೆರಡನ್ನೂ ಬಳಸಿ 
ಲಪೋಸಿಯೇ (LaAv೦isier) ಮಾಡಿದ 
ನೀರಿನ ಮಹತ್ವಪೂರ್ಣ ಸಂಪ್ಲೇಷಣೆಯು 
ಅರಿಸ್ತಾಟಲ್‌ನ ಮೂಲಧಾತುಗಳ 
ಪರಿಕಲ್ಪನೆಗೆ ಬಲವಾದ ಪೆಟ್ಟನ್ನು ನೀಡಿತು. 
ರಾಸಾಯನಿಕ ಕ್ರಿಯೆಗಳಲ್ಲ ದ್ರವ್ಯ ರಾಶಿಯು 
ಸಂರಕ್ಷಿಸಲ್ಪಡುತ್ತದೆ ಎಂದು ಲವೋಸಿಯೇ 
ನಿರೂಪಿಸಿದನಲ್ಲದೇ ರಾಸಾಯನಿಕ 


ಕ್ರಿಯೆಗಳನ್ನು ಬರೆಯುವುದಕ್ಕೆ ಒಂದು 


ತಕಳಹದಿಯನ್ನೂ ಒದಗಿಸಿದನು. 


ಹೊಸ ಮೂಲಧಾತುಗಳ ಅನ್ನೇಷಣಿಯಲ್ಲ 
ಪ್ರಧಾನ ಪಾತ್ರ ವಹಿಸಿದ ಒಂದು 
ಸಂಶೋಧನೆಯೆಂದರೆ 180೦ರಲ್ಲ 
ರಚಿಸಲ್ಪಟ್ಟ ಪವೋಲ್ಲಾನ ಕೋಶ. ಪವೋಲ್ಲಾನ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 47 


ಕೋಶವು ಒಂದು ನಿರಂತರ ಪೂರೈಕೆಯ 
ವಿದ್ಯುತ್‌ ಮೂಲವನ್ನು ಒದಗಿಸಿತು 
ಹಾಗೂ ಅದರ ಪರಿಣಾಮವಾಗಿ, ವಿಘಟನೆಗೆ 
ಒಂದು ಅಪೂರ್ವವಾದ ದಾರಿಯನ್ನು 
ಮಾಡಿಕೊಟ್ಟತು. ಸರ್‌ ಹಂಫ್ರಿ ಡೆವಿಯು 
ಅತ್ಯಂತ ಕ್ರಿಯಾಶೀಲವಾದ ಸೋಡಿಯಂ 
ಹಾಗೂ ಪೊಟ್ಯಾಸಿಯಂ (ರಂಜಕ) 

ಅನ್ನು ಪ್ರತ್ಯೇಕಿಸಲು ಇದನ್ನು 18೦7ರಲ್ಲಿ 
ಯಶಸ್ವಿಯಾಗಿ ಬಳಸಿದನಲ್ಲದೆ ತದನಂತರ 
ಇತರ ಕ್ಲಾರೀಯ ಮೃದ್ಲೋಹ (ಆಲ್ಕಲ್ಕೆನ್‌ 
ಅರ್ತ್‌ ಮೆಟಲ್‌) ಅನಿಸಿಕೊಳ್ಳುವ 
ಕ್ಯಾಲ್ಪಯಂ, ಮೆಗ್ನೀಸಿಯಮ್‌, ಮತ್ತು 
ಬೇರಿಯಂ ಅನ್ನೂ ಪ್ರತ್ಯೇಕಿಸಿದನು. 
ಪೊಟ್ಯಾಸಿಯಮ್‌ನ ಅಪಕರ್ಷಣಿಯ 
(ರೆಡ್ಯೂಸಿಂಗ್‌) ಸಾಮರ್ಥ್ಯವು ಜಾನ್ಸ್‌ 
ಜೇಕಬ್‌ ಬರyೀಲಅಯಸ್‌ ಅವರಿಗೆ 
ಸೆಲೆನಿಯಂ, ಸಿಅಕಾನ್‌ ಮತ್ತು 
ಜರ್ಕೋಸನಿಯಂ ಅನ್ಹೇಷಣೆಯಲ್ಲ 
ನೆರವಾಯುತು. 


ಪತ್ತೆಯಾದ ಮೂಲಧಾತುಗಳ ಸಂಖ್ಯೆಯಲ್ಲಿ 
ಕಾಲಕ್ರಮೇಣ ಹೆಚ್ಚಕವಾಗುತ್ತಾ ಹೋದಂತೆ 
ಅದರ ಜೊತೆಜೊತೆಗೆ ಹತ್ತೊಂಭತ್ತನೆಯ 
ಶತಮಾನದ ಆದಿ ಭಾಗದಲ್ಲ ಪರಮಾಣು 
ಮತ್ತು ಪರಮಾಣು ದ್ರವ್ಯರಾಶಿಗಳ 
ಕುರಿತಾದ ಪರಿಕಲ್ಪ್ಲನೆಗಳಲ್ಲಯೂ 
ವಿಕಾಸವಾಗುತ್ತಾ ಬಂತು. ಇವೆರಡೂ 
ಅಂಶಗಳು ಮುಂದೆ ಮೂಲಧಾತುಗಳ 
ವರ್ಗೀಕರಣದ ಪ್ರಯತ್ನಗಳಲ್ಲ ಪ್ರಮುಖ 
ಹೆಜ್ಜೆಗಳಾಗಿ ಪರಿಣಮಿಸಿದವು. ವಿಶೇಷವಾಗಿ 
ಹತ್ತೊಂಬತ್ತನೆಯ ಶತಮಾನದ ಆದಿ 
ಭಾಗದಲ್ಲ ಜಾನ್‌ ಡಾಲ್ಲನ್ನನು ಪ್ರಸ್ತಾಪಿಸಿದ 
ಪರಮಾಣು ತತ್ವವು ಈ ವಿಚಾರದಲ್ಲಿ 
ಮಹತ್ವದ್ದಾಗಿದೆ. ಮೂಲಧಾತುಗಳು 
ವಿಭಜಸಲು ಸಾಧ್ಯವಾಗದಂತಹ ಕಣಗಳಾದ 
'ಪರಮಾಣು'ಗಳ೦ದ ಮಾಡಲ್ಪಟ್ಟವೆ 

ಎಂದು ಡಾಲ್ದನ್‌ ಪ್ರಸ್ತಾಪಿಸಿದನು. ಒಂದು 
ಮೂಲವಸ್ತುವಿನ ಎಲ್ಲಾ ಪರಮಾಣುಗಳು 
ಅವುಗಳ ದ್ರವ್ಯ ರಾಶಿ, ಗಾತ್ರ ಹಾಗೂ 
ಗುಣಲಕ್ಷಣಗಕಲ್ಲ ಏಕರೀತಿಯದಾಗಿರುತ್ತವೆ- 
ಎನ್ನುವ ಆತನ ಆಲೋಚನೆಯು 
ಪರಮಾಣು ದ್ರವ್ಯ ರಾಶಿಯ ಪರಿಕಲ್ಪನೆಯ 
ಮೇಲೆ ಗಮನವನ್ನು ಕೇಂದ್ರೀಕರಿಸುವಂತೆ 
ಮಾಡಿತು. ಡಾಲ್ದನ್ನಿನ ಅನುಸಾರ, 

ಒಂದು ಮೂಲಧಾತುವಿನ ನಿಖರವಾದ 
ಪರಮಾಣು ದ್ರವ್ಯರಾಶಿಯನ್ನು ಅದರ 
ಗುರುತು ಎಂದೇ ಪರಿಗಣಿಸಬಹುದಾಗಿದೆ. 
ಈ ಆಲೋಚನೆಯು ಒಂದು ಪ್ರಶ್ನೆಗೆ 

ದಾರಿ ಮಾಡಿಕೊಟ್ಟತು: ಒಂದು 
ಮೂಲಧಾತುವಿನ ಪರಮಾಣು ದ್ರವ್ಯ 
ರಾಶಿಯನ್ನು ಲೆಕ್ಲಾಚಾರ ಮಾಡುವುದು 


ಬಾಕ್ಸ್‌ 1 ಪರಮಾಣುಗಳು ಅಥವಾ ಅಣುಗಳು? 


ಅಸಾಧಾರಣವೆಂಬಂತೆ, ಈ ಸಮಯದಲ್ಪ್ಲ, ಸಂಯುಕ್ತವಸ್ತುಗಕ ರಾಸಾಯನಿಕ 
ಸೂತ್ರಗಳು ಅರಿವಿಗೆ ಬಂದಿರಅಲ್ಲ, ಅಲ್ಲದೆ, ವೇಲೆನ್ಸಿಯ ಪರಿಕಲ್ಪನೆಯೂ ಇರಲಲ್ಲ. 
ಆದರೂ, ರಾಪಿಯ ಸ್ಥಾಯುತ್ವದ ನಿಯಮ-ಲಾ ಆಫ್‌ ಕನ್ಸರ್ವೇಶನ್‌ ಆಫ್‌ ಮಾಸ್‌ 
(ಲೆವಾಸಿಯರ್‌), ಹಾಗೂ ಸ್ಥಿರ ಸಮರೂಪತೆಯ ನಿಯಮ -ಲಾ ಆಫ್‌ ಕಾನ್ಹೈ೦ಟ್‌ 
ಪ್ರೊಪೋಷರ್ಷನ್‌(ಪ್ರಾಸ್ಟ್‌) - ಇವೆರಡೂ ಅಸ್ತಿತ್ವಕ್ಕೆ ಬಂದಿದ್ದವು. ಪ್ರಾಸ್ಮನ ಸ್ಥಿರ 
ಸಮರೂಪತೆಯ ನಿಯಮವು ಹೇಳುವಂತೆ ಅದರ ಮೂಲವು ಯಾವುದೇ ಆಗಿದ್ದರೂ 
ಒಂದು ನಿಖರವಾದ ಸಂಯುಕ್ತ ವಸ್ತುವು (ಉದಾಹರಣೆಗೆ ನೀರು) ಎಲ್ಲೆಡೆಯಲ್ಲೂ ಒಂದೇ 
ಆದ ಮೂಲಧಾತು (ಜಲಜನಕ ಮತ್ತು ಆಮ್ಲಜನಕ)ಗಳಂ೦ದ, ಸ್ಥಿರ ರಾಶಿ ಅನುಪಾತದಿಂದ 
ಕೂಡಿ (1:8) ಮಾಡಲ್ಪಟ್ಟಿರುತ್ತದೆ. ಜಲಜನಕವನ್ನು ಉಲ್ಲೇಖವಾಗಿಟ್ಟುಕೊಂಡು. ಹಾಗೂ 
ನೀರಿನ ಅತ್ಯಂತ ಸರಳ ಸೂತ್ರವನ್ನು ಗ॥೦ ಎಂದಿಟ್ಟುಕೊಂಡು, ಡಾಲ್ಲನ್ನನು ಆಮ್ಲಜನಕದ 
ಪರಮಾಣು ರಾಶಿಯು 8 ಎನ್ನುವ ನಿರ್ಣಯಕ್ಷೆ ಬಂದನು. 


ಗೇ-ಲೂಸಾಕ್‌ನು ಅನಿಲ ಸ್ಲಿತಿಯಲ್ಲ ನಡೆಯುವ ರಾಸಾಯನಿಕ ಕ್ರಿಯೆಗಳ ಮೇಲೆ 
ಕೆಲಸ ಮಾಡುತ್ತಿದ್ದನು ಹಾಗೂ ಒಂದು ಮೂಲಧಾತುವಿನಲ್ಲ ಸ್ವತಂತ್ರವಾದ ಅಸ್ತಿತ್ಛವನ್ನು 
ಹೊಂದಲು ಪರಮಾಣುಗಳು ಅತ್ಯ೦ತ ಸಣ್ಣ ಕಣಗಳು ಆಗಿರಬೇಕಿಲ್ಲ ಎಂದು ಹೇಳದನು. 
ಗೇ-ಲೂಸಾಕ್‌ನ ಫಲಅತಾಂಶಗಳು ಪರಮಾಣುವಿನ ವಿಭಜನೆ ಅಸಾಧ್ಯ ಎನ್ನುವ 
ಡಾಲ್ದನ್ನನ ತರ್ಕಕ್ಕೆ ತದ್ವಿರುದ್ದವಾಗಿತ್ತು. ಅಂತಿಮವಾಗಿ ಅವೋಗಾಡ್ರೋ ಎನ್ನುವ ವಿಜ್ಞಾನಿ 
'ಅಣು'ವಿನ ಪರಿಕಲ್ಪನೆಯೊಂದಿಗೆ ಈ ಅಸಂಗತತೆಗೆ ಪರಿಹಾರವನ್ನು ನೀಡಿದನು. 


ಹೇಗೆ? ತಿಆದಿರುವ ದವ್ಯರಾಶಿಯುರುವ 
ಇನ್ನೊಂದು ಮೂಲಧಾತುವಿಗೆ 
ಹೋಲಸಿ ಈ ಬೆಲೆಯನ್ನು ಲೆಕ್ಟ 
ಹಾಕುವ ಅಸಾಧಾರಣವಾದ 
ಮುಂದಾಲೋಚನೆಯನ್ನು ಅವನು 
ಹೊಂದಿದ್ದನು (ಅಂದರೆ, ಇತರ 
ಮೂಲಧಾತುಗಳ ಸಾಪೇಕ್ಷ ದವ್ಯ 
ರಾಶಿಗಳನ್ನು ಅಂದಾಜು ಮಾಡುವಲ್ಲ 
ಜಲಜನಕವನ್ನು ಮೂಲಧಾತುವಾಗಿ 
ಆಧಾರವಾಗಿಟ್ಟುಕೊಳ್ಳುವುದು). 


18೦೦ ಮತ್ತು 186೦ ರ ಅವಧಿಯ 

ನಡುವೆ ಪರಮಾಣು ದವ್ಯರಾಶಿಯ 
ಪರಿಕಲ್ಪನೆ ಹಾಗೂ ಅದರ ನಿರ್ಣಯವನ್ನು 
ಗೇ ಲೂಸಾಕ್‌, ಅಮೆಡಿಯೋ 
ಅವೊಗಾಡ್ರೋ, ಬೆರೀಲಅಯಸ್‌, 

ಜೀನ್‌ ಸಾಸ್‌ ಮತ್ತು ಸ್ಹನಿಸ್ಥಾಪೋ 
ಕನಿಜಾರೋ ಇವರುಗಳು ಮತ್ತಷ್ಟು 
ವಿಕಾಸಗೊಳಸಿದರು. ಬೆರೀಲಅಯಸ್‌ 
ಆಧಾರ ಮೂಲಧಾತುವನ್ನು ಜಲಜನಕದಿಂದ 
ಆಮ್ಲಜನಕಕ್ಷೆ ಬದಲಅಸಿದನು. ತನ್ಮೂಲಕ 
ಸುಲಭದಲ್ಪ ಲಭ್ಯವಿರುವ ಆಕ್ಕೈಡುಗಳನ್ನು 
ಬಳಕೆ ಮಾಡಿ ರಾಸಾಯನಿಕ 

ಪರೀಕ್ಷೆಗಳ ಸಾಧ್ಯತೆಗಳನ್ನು ಇನ್ನಷ್ಟು 
ವಿಶಾಲಗೊಳಸಿದನು. ಈ ರೀತಿಯ ಒಂದು 
ಆಧಾರ ಧಾತುವನ್ನು ಬಳಸಿ ಪರಮಾಣು 
ದವ್ಯರಾಶಿಯನ್ನು ನಿರ್ಧರಿಸುವ ಐತಿಹಾಸಿಕ 
ಪರಿಕಲ್ಪನೆಯು ಇಂದಿಗೂ ಬಳಕೆಯಲ್ಪದೆ- 
ಆದರೆ ಇಂದು ಸಾಮಾನ್ಯವಾಗಿ 
ಬಳಕೆಯಾಗುತ್ತಿರುವ ಆಧಾರ ಧಾತುವೆಂದರೆ 


48 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಇಂಗಾಲದ ಸಮಸಾನಿ (ಐಸೋಟೋಪ್‌)- 
12C. ಹೀಗೆ, ಹತ್ತೊಂಬತ್ತನೆಯ ಶತಮಾನದ 
ಮಧ್ಯಭಾಗದಲ್ಲ. ಸುಮಾರು 6೦ 
ಮೂಲಧಾತುಗಳ ಅನ್ನೇಷಣಿಯಾಗಿತ್ತು: 
ಹಾಗೂ ಅವುಗಳ ಪರಮಾಣು ದ್ರವ್ಯ 
ರಾಶಿಯನ್ನು ನಿರ್ಧರಿಸಿಯಾಗಿತ್ತು. 

ಆದರೂ, ಈ ಜ್ಞಾನವು ವೈಜ್ಞಾನಿಕ 
ಸಮುದಾಯದೊಳಗೆ ಇನ್ನೂ 

ಅರಿವಿಗೆ ಬಂದಿರಅಲ್ಲ, ಮತ್ತು ಎಲ್ಲರ 
ಕೈಗೆಟಕುವಂತಿರಅಲ್ಲ. ಪರಿಣಾಮವಾಗಿ, 
ವೇಲೆನ್ಸ್‌. ಅಣು ದ್ರವ್ಯರಾಶಿಗಳು. 
ಸಮಾನದ್ರವ್ಯರಾಶಿಗಳ ವಿಚಾರದಲ 
ಹಲವಾರು ಪರಿಕಲ್ಪನೆಯ ಅಸ್ಪಷ್ಟತೆಗಳು 
ಮುಂದುವರೆದಿದ್ದವು. 


ಈ ಅಪ್ಪಷ್ಟತೆಗಳನ್ನು ನಿವಾರಿಸುವ ಸಲುವಾಗಿ 
ರಸಾಯನ ವಿಜ್ಞಾನಿಗಳು ಒಂದೆಡೆ ಸೇರುವ 
ಅಗತ್ಯದ ಫಲತಾಂಶವಾಗಿ 1860ರಲ್ಪ 


ಬಾಕ್ಸ್‌ ೭. ಪರಮಾಣು ತೂಕದ 
ಆಲೋಚನೆಯ ಬೆಳವಣಿಗೆ 


ಪರಮಾಣು ತೂಕವನ್ನು ಕುರಿತಾದ 
ಆಲೋಚನೆಗಳ ಹುಟ್ಟು ಹಾಗೂ 
ಬೆಳವಣಿಗೆಯು ಒಂದು ಕೌತುಕಮಯ 
ಕಥೆಯಾಗಿದೆ. ಇದನ್ನು ಐ ವಂಡರ್‌ನ 
ಮೊದಲ ಸಂಚಿಕೆ (ಜುಲೈ 2೦18) ಕನ್ನಡ 
ಆವೃತ್ತಿ ಪರಮಾಣು ತೂಕದ ಕಥೆ (ಪಟ. 
14.) ಯಲ್ಲ ವಿವರವಾಗಿ ಚರ್ಚಿಸಲಾಗಿದೆ. 
ಇದನ್ನು ಹಓಿದುವುದಕ್ಷೆ ನಾವು ಶಿಫಾರಸು 
ಮಾಡುತ್ತಿದ್ದೇವೆ! 


ಜರ್ಮನಿಯ ಕಾರ್ಲ್‌ಸ್ರೂಹ್‌ ಎಂಬಲ್ಲಿ 
ಮೊದಲ ಅಂತಾರಾಷ್ಟ್ರೀಯ ಅಧಿವೇಶನವು 
ನಡೆಯುತು. ಕನಿಜಾರೋವಿನ ಪರಮಾಣು 
ದವ್ಯರಾಶಿಗಳ ಮೌಲ್ಯಗಳು ಮತ್ತು 
ಅವಗಾಡ್ರೋನ ಸಿದ್ಧಾಂತದ ಆಧಾರದ 
ಮೇಲೆ ಅವುಗಳನ್ನು ನಿರ್ಧರಿಸಲು 

ಆತ ಮಾಡಿದ ಲೆಕ್ಸಾಚಾರಗಳನ್ನು 


ಬಾಕ್ಸ್‌ 3. ಮೂಲಧಾತುಗಳ ಮುಕ್ಗೂಟಗಳು. 


ಮೂಲಧಾತುಗಳ ವರ್ಗೀಕರಣದ ಹೆಚ್ಚನ 
ಪ್ರಯತ್ನಗಳು ಕಾರ್ಲ್‌ಸ್ತ್ರೂಹ್‌ ಅಧಿವೇಶನದ 
ನಂತರ ಸಂಭವಿಸಿದ್ದರೂ. ಅದಕ್ಕಿಂತ 
ಮುಂಚೆಯೇ ಕೆಲವು ಗಮನಾರ್ಹ 
ಪ್ರಯತ್ನಗಳು ನಡೆದಿದ್ದವು. ಅವುಗಳಲ್ಲ 
ಕೆಲವೆಂದರೆ. ಡೋಬೆರೀನರನ ಪ್ರಯತ್ನಗಳು. 
ಡೋಬೆರೀನರನ ಮೂಲಧಾತುಗಳ 
ವರ್ಗೀಕರಣವು ಮೂಲಧಾತುಗಳ 
ರಾಸಾಯನಿಕ ಗುಣಗಳಲ್ಪ್ತನ ಸಮಾನತೆಯ 
ಆಧಾರದ ಮೇಲೆ ನಿಂತಿತ್ತು: ಅವನು ಒಂದೇ 
ರೀತಿಯ ಮೂರು ಮೂಲಧಾತುಗಳನ್ನು 
ಅವುಗಳ ಪರಮಾಣು ದವ್ಯರಾಶಿಯ ಏರುವ 
ಕ್ರಮದಲ್ಲ (ಆಗಿನ ಕಾಲದಲ್ಲ ತಿಆದಿದ್ದಂತೆ) 
ಜೋಡಿಸಿದನು. ಇದಾದ ನಂತರ 

ಅವನಿಗೆ ಕಂಡುಬಂದುದೆಂದರೆ, ಮಧ್ಯದ 
ಮೂಲಧಾತುವಿನ ಪರಮಾಣು ದವ್ಯ 
ರಾಶಿಯು ಉಳದೆರಡು ಮೂಲಧಾತುಗಳ 
ದವ್ಯರಾಶಿಯ ಸರಾಸರಿ ಮೌಲ್ಯಕ್ಕೆ 
ಹತ್ತಿರವಾಗಿತ್ತು. ಆತ ತನ್ನು "ಮುಕ್ಲೂಟದ 
ನಿಯಮ”ವನ್ನು (Law of Triads) 
182೨ರಲ್ಲ ಪಕಟಸಿದನು. ಇದು ಮುಂದಕ್ಕೆ, 
1843ರ ಸುಮಾರಿಗೆ ಇಂತಹ ಹತ್ತು 
ಮುಕ್ಸೂಟಗಳಕ ಪತ್ತೆಗೆ ಕಾರಣವಾಯುತು. 


ಚಿತ್ರ 2. ಮೂಲಧಾತುಗಳ ಮುಕ್ಕೂಟಗಳಗೆ 
ಕೆಲವು ಉದಾಹರಣೆಗಳು 


ಕೃಪೆ: ತೇಜಸ್‌ ಜೋಶಿ. ಪರವಾನಗಿ: CC-BY-NC 


ಆದರೂ, ಈ ಪೂರ್ವಭಾವೀ 
ವರ್ಗೀಕರಣವನ್ನು ಆಗ ತಿಆದಿದ್ದ ಎಲ್ಲಾ 
ಮೂಲಧಾತುಗಳ ವರ್ಗೀಕರಣಕ್ಕೆ 
ಬಳಸಲು ಸಾಧ್ಯವಾಗಲಲ್ಲ: ಅಲ್ಲದೆ, ಈ 
ಗುಂಪುರಚನೆಯು ಸಂಪೂರ್ಣವಾಗಿ 
ಭದವಾಗಿರಲಲ್ಲ: ಉದಾಹರಣೆಗೆ, 
ಒಂದು ಚತುಷ್ಠೂಟ ಹಾಗೂ ಒಂದು 
ಪಂಚಕೂಟವನ್ನು ನಂತರ ಪತ್ತೆ 
ಮಾಡಲಾಯುತು! 


ಅಧಿವೇಶನದಲ್ಲ ಪ್ರಸ್ನುತಪಡಿಸಲಾಯುತು. 
ಹೀಗೆ ಈ ಅಧಿವೇಶನದ ಮೈೈಅಗಲ್ಲು 
ಮೂಲಧಾತುಗಳು ಹಾಗೂ ಅವುಗಳ 
ಗುಣಲಕ್ಷಣಗಳಗೆ ಸಂಬಂಧಿಸಿದಂತೆ 
ಅಸ್ತಿತ್ತದಲ್ಲದ್ದ ಜ್ಞಾನದ ಮೇಲೆ ಗಂಭೀರ 
ಜಂತನ ಹಾಗೂ ಮಂಥನ ನಡೆಸುವುದಕ್ಕೆ 
ಒಂದು ಭದ್ರ ಬುನಾದಿಯನ್ನು ಹಾಕಿತು 


ಮೂಲಧಾತುಗಳ ರಾಸಾಯನಿಕ 
ಗುಣಲಕ್ಷಣಗಳಲ್ಪನ ಆವರ್ತನೆ 


1860ರ ಅಧಿವೇಶನದ ನಂತರ, ಗಣನೀಯ 


ಸಂಖ್ಯೇಯ ತಿಆದಿರುವ ಮೂಲಧಾತುಗಳು 
(63) ಮತ್ತು ಅವುಗಳ ಪರಮಾಣು 
ದವ್ಯರಾಶಿಗಳು. ವೇಲೆನ್ಸಿ, ಇತ್ಯಾದಿಗಳ 
ಕುರಿತಾದ ಪ್ರಷ್ಠನೆಯು ಈ ಮಾಹಿತಿಯನ್ನು 
ಕ್ರಮಬದ್ಧವಾಗಿ ಜೋಡಿಸಲು ಬೇಕಾದ 
ಸೂಕ್ತ ಆಧಾರ ಜಂದುಗಳನ್ನು 
ಒದಗಿಸಿದವು. ಮೂಲಧಾತುಗಳ 
ರಾಸಾಯನಿಕ ಗುಣಲಕ್ಷಣಗಕಲ್ಲ ಒಂದು 
ನಿಖರವಾದ 'ಆವರ್ತನೆ'ಯಾಗುವುದನ್ನು 
ಮೊದಲು ಗುರುತಿಸಿದವನು ಜಾನ್‌ 
ನ್ಯೂಲಾಂಡ್ಹ್‌. ಆತನ ಜೋಡಣಿಯಲ್ಲ, 
ಮೂಲಧಾತುಗಳನ್ನು ಅವುಗಳ 

ಪರಮಾಣು ದವ್ಯರಾಶಿಗಳ ಏರಿಕೆಯ 
ಕ್ರಮದಲ್ಪ್ಲ ಜೋಡಿಸಿದಾಗ (ಕಾನಿಜಾರೋ 
ಲೆಕ್ಕ ಹಾಕಿದಂತೆ), ಒಂದು ನಿರ್ಧಾರಿತ 
ಸ್ಥಾನದಿಂದ ಆರಂಭಸುವಾಗ ಸರಣಿಯಲ್ಲ 
ಪ್ರತಿ ಎಂಟನೆಯ ಮೂಲಧಾತುವು 

ಪರಸ್ಪರ ಸಮಾನತೆಯನ್ನು ಪ್ರದರ್ಶಿಸಿದವು 
(ಚಿತ್ರ ೭2 ನೋಡಿ). ಸಂಗೀತ ಕ್ಷೇತ್ರದಲ್ಪನ 
ಸ್ವರಾಷ್ಟಕ ಶ್ರೇಕಿಯ (ಮ್ಯೂಸಿಕಲ್‌ಒಕ್ಷೇವ್‌) 
ಸಮರೂಪತೆಯುಂದಾಗಿ ಈ ವಿಶಿಷ್ಟ 
ಲಕ್ಷಣವನ್ನು ಆತ ಅಷ್ಟಮ (ಒಕ್ತೇವ್ಸ್‌) 
ನಿಯಮ ಎಂದೇ ಹೆಸರಿಸಿದನು. 
ನ್ಯೂಲಾಂಡ್ಸನು ಅವುಗಳ ಭೌತಿಕ 

ಹಾಗೂ ರಾಸಾಯನಿಕ ಲಕ್ಷಣಗಳಗಿಂತ 
ಮೂಲಧಾತುಗಳ ಪರಮಾಣು 
ದವ್ಯರಾಶಿಗಳ ಮೇಲೆ ಹೆಚ್ಚು 
ಅವಲಂಜತನಾಗಿದ್ದುದು ಆತನ ಜೋಡಣೆಗೆ 
ಕೆಲವು ಮಿತಿಗಳನ್ನು ಹೇರಿತು. ಇದಕ್ಕೆ 
ಭಾಗಶಃ ಕಾರಣವಾದುದು ಅ ಸಮಯದಲ್ಲಿ 
ಬಳಕೆಯಲ್ಲಿದ್ದ ಕೆಲವು ಪರಮಾಣು 
ದವ್ಯರಾಶಿಗಳ ಮೌಲ್ಯವು ನಿಬರವಾಗಿಲ್ಲದೇ 
ಇದ್ದುದು. ಇದು ಅವುಗಳನ್ನು ತಪ್ಪಾದ 
ಸ್ಥಾನದಲ್ಲ ಜೋಡಣೆ ಮಾಡುವುದಕ್ಕೆ 
ದಾರಿಮಾಡಿಕೊಟ್ಪ್ಟತು. ಇದಲ್ಲದೆ. 
ನ್ಯೂಲಾಂಡನು ತನ್ನ ಕೋಷ್ಟಕದಲ್ಲ 
ಈವರೆಗೆ ಅನ್ನೇಷಣೆಯಾಗದಿರುವಂತಹ 
ಮೂಲಧಾತುಗಳಗೆ ಸ್ಥಳಾವಕಾಶವನ್ನು 
ಇರಿಸಿರಲಲ್ಲ. 


ಒಗಟು ಬಡಿಸಿದ ಮೆಂಡಲೀವ್‌ 


ನ್ಯೂಲಾಂಡ್ಲನು ಆವರ್ತನೀಯ ಗುಣವನ್ನು 
ಪತ್ತೆ ಮಾಡಿದನಾದರೂ. ಮೂಲಧಾತುಗಳ 
ವರ್ಗೀಕರಣದ ಆತನ ಪ್ರಯತ್ನಗಳನ್ನು 
ರಸಾಯನ ವಿಜ್ಞಾನಿಗಳು ಗಂಭೀರವಾಗಿ 
ಪರಿಗಣಿಸದೇ ಹೋದರು. ಆದುದರಿಂದ, 
ಆತ ತನ್ನ ಆಲೋಚನೆಗಳನ್ನು ಇನ್ನಷ್ಟು 
ವಿಸ್ತರಿಸುವ ಗೋಜಗೆ ಹೋಗಲಲ್ಲ. 
ದಿಮಿಟ್ರ ಮೆಂಡಲೀವ್‌ ಎನ್ನುವಾತ 
186೨ರಲ್ಲ ಮತ್ತು ನಂತರ 1871ರಲ್ತಿ, 
ಆವರ್ತಕ ಕೋಷ್ಟಕದ ತನ್ನ ಆವೃತ್ತಿಯನ್ನು 
ಪ್ರಕಟಸಿದನು. ವರ್ಗೀಕರಣದ ಈ ಅದ್ಭುತ 
ಪದ್ಧತಿಯು ಆವರ್ತನೆಯ ನಿಯಮವನ್ನು 
ನಿಖರವಾಗಿ ಸ್ಥಾಪಿಸಿದ್ದು ಮಾತ್ರವಲ್ಲದೆ, 
ತಾರಕ ಮುಂದಾಲೋಚನೆಯ ಕಾರಣ 
ಇನ್ನೂ ಅನ್ನೇಷಣೆಗೊಂಡಿರದಂತಹ 

ಹಲವು ಮೂಲಧಾತುಗಳಗೆ ಜಾಗದ 
ಅನುವು ಮಾಡಿಕೊಡುವುದರ ಮೂಲಕ 
ಸ್ಥಾನಾವಕಾಶಗಳನ್ನೂ ಕಲ್ಪಿಸಿತು! 


ಆವರ್ತಕ ಕೋಷ್ಟಕದ ಅಭವೃಧ್ಧಿಯಲ್ಲ 
ಮೆಂಡಲೀವನ ಪ್ರಯತ್ನಗಳು ಯಾವ 
ಕಾರಣದಿಂದ ಪರಿವರ್ತನಾ ಹಸ್ಟರೂಪದ್ದಾಗಿವೆ? 


1. ಮೆಂಡೀವನ ಜೋಡಣೆಯು ಕೇವಲ 
ಕನಿಜಾರೋ ಲೆಕ್ಕಹಾಕಿದ ಪರಮಾಣು 
ದವ್ಯರಾಶಿಯ ಮೌಲ್ಯದ ಮೇಲೆ ಮಾತ್ರ 
ಅವಲಂಚತವಾಗಿರಅಲ್ಲ. ಬದಲಾಗಿ, ಆತ 
ವೈಯಕ್ತಿಕ ಆಸಕ್ತಿಬು೦ಂದ ಸಂಯುಕ್ತ 
ವಸ್ತುಗಳ ವಿಶ್ಲೇಷಣೆಯನ್ನು ಮಾಡಿದನು. 
ಹಾಗೂ ಈೇ ಮೂಲಕ ರಾಸಾಯನಿಕವಾಗಿ 
ಒಂದೇ ರೀತಿಯದಾಗಿರುವ ಅಥವಾ 
ಅನಲಾಗಸ್‌ 'ಮೂಲಧಾತು'ಗಳನ್ನು 
ಗುರುತಿಸಿದುದಲ್ಲದೆ, ತನ್ನ ಜೋಡಣೆಯಲ್ಲಿ 
ಈ ರಾಸಾಯನಿಕ ಏಕರೂಪತೆಗೆ 
ಆದ್ಯತೆಯನ್ನು ನೀಡಿದನು. ವಾಸ್ತವವಾಗಿ. 
ಆತ ಈ ಮಾಹಿತಿಯನ್ನು ಹಲವು 
ಮೂಲಧಾತುಗಳ ಪರಮಾಣು 
ದವ್ಯರಾಶಿಯ ಮೌಲ್ಯವನ್ನು ಪ್ರಶ್ನಿಸಲು 
ಉಪಯೋಗಿಸಿದನು. 


2೨. ಮೆಂಡಲೀವ್‌ ತನಗೆ ಲಭ್ಯವಿದ್ದ 
ಜ್ಞಾನವನ್ನು ಸರಿಜೋಡಣೆಯುಂದ 
ಜಡಿಸಬೇಕಾದ ಚಿತ್ರಬಂಧದ ಸವಾಅನಂತೆ 
ಸ್ಟೀಕರಿಸಿದನು. ಆತ ಪ್ರತಿಯೊಂದು 
ಮೂಲಧಾತುವಿಗೂ ವೈಯಕ್ತಿಕ 
ಕಾರ್ಡುಗಳನ್ನು ತಯಾರಿಸಿದನು ಮತ್ತು 
ಹಲವು ರೀತಿಯ ಜೋಡಣಿಗಕ ಮೂಲಕ 
ಅವುಗಳನ್ನು ವಿಂಗಡಿಸಲು ಪ್ರಯತ್ನಿಸಿದನು. 
ಈ ಜೋಡಣೆಗಳನ್ನು ನಮಗೆ ತಿಆದಿರುವ 
(ಪ್ರಸ್ತುತ ಬಳಕೆಯಲ್ಲರುವಂತಹುದು) 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ | 49 


ಚಿತ್ರ 3. ನ್ಯೂಲಾಂಡ್ಹ್‌ನ (Newlands’) ಆವರ್ತಕ ಕೋಷ್ಟಕದ ಒಂದು ಭಾಗ. ಮೂಲಧಾತುಗಳ ಜೋಡಣೆ 
ಮಾಡುವ ಹಾಗೂ ಆವರ್ತನೆಯನ್ನು ಗುರುತಿಸುವಿಕೆಯ ನ್ಯೂಲಾಂಡ್‌ನ ಸ ಸಾಹಸಮಯ ಪ್ರಯತ್ನವು 

ಈ ಭಾಗದಲ್ಲ ವಿಶದವಾಗಿದೆ. ಫ್ಲೋರಿನ್‌ (F) ನಿಂದ ಸರಣಿಯ ಜೋಡಣಿಯಲ್ಲ ಕಾಣುವ 
ಮೂಲಧಾತುವಾದ ಕ್ಲೋರಿನ್‌ (C॥ ಅದಕ್ಕೆ ಸಮನಾದ ರಾಸಾಯನಿಕ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. 
ಅವೆರಡೂ ಹ್ಯಾಲೊಜೆನ್‌ ಎನ್ನುವ ಒಂದೇ ಗುಂಪಿಗೆ ಸೇರುತ್ತವೆ ಎನ್ನು ವುದನ್ನು ನಂತರವಷ್ಟೇ ಸ್ಥಾಪಿಸಲಾಯುತು. 
ಕೃಪೆ: ತೇಜಸ್‌ ಜೋಶಿ. 
ಪರವಾನಗಿ: CC-BY-NCCredits: Tejas Joshi. License: CC-BY-NC. 


ನೇರ ಹಾಗೂ ಅಡ್ಡ ಸಾಅನ ದಿಕ್ಕಿನಲ್ಲ 
ಪರಿಗಣಿಸಿದಾಗ, ಆತ ನೇರ ಸಾಲನಲ್ತ 
ಸಮಾನ ಲಕ್ಷಣವನ್ನು ಹಾಗೂ ಅಡ್ಡ 
ಸಾಅನಲ್ಲ ಪರಮಾಣು ದ್ರವ್ಯರಾಶಿಗಳ ಏರಿಕೆ 
ಕ್ರಮವನ್ನು ಅಳವಡಿಸಿಕೊಂಡನು. 


3. ಮೆಂಡೀವ್‌ನ ದೃಢ 

ನಂಜಕೆಯು ಅಸ್ತಿತ್ವದಲ್ಲದ್ದ ಜ್ಞಾನವನ್ನು 
ಆತ್ಕವಿಶ್ವಾಸದೊಂದಿಗೆ ಪ್ರಶ್ನಿಸುವಂತೆ 
ಮಾಡಿತು (ಉದಾಹರಣೆಗೆ, ತಪ್ಪಾದ 
ಪರಮಾಣು ದವ್ಯರಾಶಿ) ಮತ್ತು ಆತ 
ಮತ್ತೊಮ್ಮೆ ಮೌಲ್ಯದ ಲೆಕ್ಕ ಮಾಡುವುದಕ್ಕೆ 
ಹಾಗೂ ಸರಿಯಾಗಿ ಜೋಡಿಸದ 
ಮೂಲಧಾತುಗಳನ್ನು ಅವುಗಳ 
ಸರಿಯಾದ ಸ್ಥಾನದಲ್ಲಿ ಜೋಡಿಸುವುದಕ್ಕೆ 
ತೊಡಗಿದನು. ಈ ದೃಢ ನಂಜಕೆ ಹಾಗೂ 
ಮುಂದಾಲೋಚನೆಯು ಅತ್ಯ೦ತ 
ನಿಖರವಾದುದು ಎಂದು ನಂತರದ 
ವರ್ಷಗಕಳಲ್ಲ ರುಜುವಾತಾಯುತು. 


4. ಮೆಂಡೀವನ ಕೋಷ್ಟಕದ ಅತ್ಯ೦ತ 
ಪ್ರಮುಖ ಲಕ್ಷಣವೆಂದರೆ, ಪ್ರಸ್ತುತ 
ಅನ್ಟೇಷಣಿಯಾಗದೇ ಉಳದಿರುವ 
ಮೂಲಧಾತುಗಳಗೆ ಸ್ಥಾನವನ್ನು 
ಒದಗಿಸಲು ಉದ್ದೇಶಿಸಿ ಖಾಅ ಬಟ್ಪದ್ದ 
ಸ್ಥಾನಗಳು. ಆದರೆ ಇವುಗಳು ಕೇವಲ 
ಖಾಅ ಜಾಗಗಳು ಮಾತ್ರವಾಗಿರಲಲ್ಲ. 
ಅವುಗಳು ಅನ್ನೇಷ ಷಣೆಯಾಗದೇ 

ಉಳದಿದ್ದ ಮೂಲಧಾತುಗಳು 
ಪ್ರದರ್ಶಿಸಬಹುದೆಂದು ನಿರೀಕ್ಷಿಸಲಾಗಿದ್ದ 
ಗುಣಲಕ್ಷಣಗಳ ಅಂದಾಜನಿಂದ ಕೂಡಿದ್ದವು 
(ಉದಾಹರಣೆಗೆ, ಅಲ್ಯುಮಿನಿಯಂಗೆ 
ಸಮನಾದ ಗುಣಲಕ್ಷಣಗಳನ್ನು ನಿರೀಕ್ಷಿಸಿ 
ಮೆಂಡೀವನು ಒಂದು ಮೂಲಧಾತುವಿನ 
ಅಸ್ತಿತ್ವವನ್ನು ಅಂದಾಜು ಮಾಡಿದ್ದನು 

ಮತ್ತು ಅದಕ್ಕೆ ಎಕಾ ಅಲ್ಯುಮಿನಿಯಂ 
ಎಂಬ ನಾಮಕರಣ ಮಾಡಿದ್ದನು. ಅದನ್ನು 
ನಂತರ ಅನ್ಹೇಷಣೆ ಮಾಡಲಾಯುತು ಮಿ 
ಗ್ಯಾಅಯಂ ಎಂದು ಹೆಸರಿಸಲಾಯುತು). 
ಹೀಗೆ ಮೆಂಡೀವನ ಕೋಷ್ಟಕದಲ್ಲನ, 


ಇಂತಹ ದಾರ್ಶನಿಕ ಹಾಗೂ 
ಎದೆಗಾರಿಕೆಯ, ಅನುಕೂಲಗಳು ಇನ್ನಷ್ಟು 
ಮೂಲಧಾತುಗಳನ್ನು ಒಳಗೊಳಸುವುದನ್ನು 
ಸಾಧ್ಯವಾಗಿಸಿತು. ವಾಸ್ತವವಾಗಿ, ಅದು 
ಹೊಸ ಮೂಲಧಾತುಗಳ ಹುಡುಕಾಟಕ್ಕೆ 
ಮಾರ್ಗದರ್ಶನ ನೀಡಿತು! 


ಆಶ್ಚರ್ಯಕರವಾಗಿ, ಸುಮಾರು ಅದೇ 
ಸಮಯದಲ್ಲ ಅಂತಹುದೇ ಆದ 
ಆವರ್ತಕ ಕೋಷ್ಟಕವನ್ನು ಲೋಥರ್‌ 
ಮೇಯರ್‌ ಎನ್ನು; ವ ವ್ಯಕ್ತಿ ಪ್ರ ಪೃತಂತ್ರವಾಗಿ 
ವೃಧ್ಧಿಪಡಿಸಿದನು. ನ ದಿನಗಕಲ್ಪ 
ಆವರ್ತಕ ಕೋಷ್ಟಕದ ಅಭವೃದ್ಧಿಗೆ 
ನೀಡಿದ ಕೊಡುಗೆಗಾಗಿ ಈ ವಿಜ್ಞಾನಿಗೂ 
ಬಹುತೇಕ ಮೆಂಡಲೀವನಿಗೆ ದೊರಕಿದಷ್ಟೇ 
ಮಾನ್ಯತೆಯನ್ನು ನೀಡಲಾಯುತು. 
ಮೇಯರನ ಕೋಷ್ಟಕವು ಪರಮಾಣು 
ಗಾತ್ರಗಳ ಏರಿಕೆಯಂತಹ ಮೂಲಧಾತುಗಳ 
ಭೌತಿಕ ಗುಣಲಕ್ಷಣಗಳಗೆ ಹೆಚ್ಚನ 
ಮಹತ್ವವನ್ನು ನೀಡಿತು. 


ಇನ್ನಷ್ಟು ಬೃಹತ್ತಾದ ಸಮಸ್ಯೆ: ಹೊಸ 
ಮೂಲಧಾತುಗಳ ಸಂಖ್ಯೆಯಲ್ಲ ಹೆಚ್ಚಳ 
ಮತ್ತು ಅವುಗಳಗೆ ಸ್ಥಾನ ಕಲ್ಪಸುವುದು! 
ಮೆಂಡಲೀವನ ಆವರ್ತಕ ಕೋಷ್ಟಕವು 

ಆ ಸಮಯದಲ್ಲಿ ತಿಆದಿದ್ದ 6೦ಕ್ಸೂ 

ಹೆಚ್ಚು ಮೂಲಧಾತುಗಳ ಅಸಾಧಾರಣ 
ಸಂಯೋಜನೆಯನ್ನು ಒದಗಿಸಿದರೂ, 
ಹಲವು ಹೊಸ ಮೂಲಧಾತುಗಳ 
ಆಪಿಷ್ಠಾರವು ಅದಕ್ಕೆ ಬೆದರಿಕೆಯಾಗಿ 
ಪರಿಣಮಿಸಿತು. ಇಂತಹವುಗಳ ಸಾಲಅನಲ್ಪಿ 
ಮೊದಲನೆಯ ಸವಾಲಾಗಿ ಬಂದುದು 
185೨ರಲ್ಲಿ ರಾಬರ್ಟ್‌ ಬುನ್ನೆನ್‌ ಮತ್ತು 
ಗುಸ್ಲಾವ್‌ ಕಿರ್ಚಾಫ್‌ ಸೃಷ್ಟಿಸಿದ 
ಸ್ಟೆಕ್ಟೋಸ್ಟೋಪ್‌ ಬಳಸಿ ಮಾಡಿದ 

ರೇರ್‌ ಅರ್ಥ್‌ ಮೂಲಧಾತುಗಳಾದ 
ಲ್ಯಾಂಥನೈಡುಗಳ ಅನ್ವೇಷಣೆ. 
ಸ್ಟೆಕ್ಟೋಸ್ಟೋಪ್‌ ನ ್ಸಿವುದು ಒಂದು 
ಸಾಧನವಾಗಿದ್ದು, SA ಒಂದು 


50 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ವಸ್ತುವಿನಲ್ಲರುವ ಅತ್ಯಂತ ಸಣ್ಣ ಪ್ರಮಾಣದ 
ಮೂಲಧಾತುಗಳನ್ನು ರಾಸಾಯನಿಕವಾಗಿ 
ಪ್ರತ್ಯೇಕಿಸದೇ ಪತ್ತೆ ಮಾಡಲು ಅನುವು 
ಮಾಡಿಕೊಡುತ್ತದೆ. ರಾಸಾಯನಿಕ 
ಗುಣಲಕ್ಷಣಗಳಲ್ಲ ಸಮಾನತೆಯನ್ನು 
Rup ಹಾಗೂ ಪ್ರತ್ಯೇಕಿಸಲು 
ಕಷ್ಟಸಾಧ್ಯವಾಗಿರುವ ರೇರ್‌ ಅರ್ಥ್‌ 
ಮೂಲಧಾತುಗಳಗೆ ಈ ಸ್ಟೆಕ್ಟೋಸ್ಟೋಪ್‌ 
ಬಳಕೆ ಅತ್ಯಂತ ಸೂಕ್ತವಾಗಿತ್ತು. ಇಂತಹ 
ಹೆಚ್ಚನ ರೇರ್‌ ಅರ್ಥ್‌ಗಳು 187೦ರ 
ನ೦ತರ ಅನ್ಟೇಷಣಿಯಾದುದರಿಂದ 
ಮೆಂಡಟಳವನ ಕೋಷ್ಟಕದಲ್ಲ ಅವುಗಳಗೆ 
ಸ್ಥಾನ ಕಲ್ಪಸುವುದು ಒಂದು ಸವಾಅನ 
ಕೆಲಸವಾಲಯುತು.ಮೆಂಡಅೀವನ 
ವರ್ಗೀಕರಣದ ಪ್ರಮುಖ ಲಕ್ಷಣಗಳಲ್ಲಿ 
ಒಂದಾದ ರಾಸಾಯನಿಕ ಗುಣಲಕ್ಷಣಗಳ 
ಪ್ರಗತಿ ಎಂಬುದಕ್ಕೆ ಅವುಗಳ ರಾಸಾಯನಿಕ 
ಸಮಾನತೆಯು ವಿಭನ್ನವಾಗಿತ್ತು. 
1೨೦5ರಲ್ತಿ, ಆಲ್ಫೆಡ್‌ ವರ್‌ ಶಂ 
ಸಮಸ್ಯೆಯನ್ನು. ಅತ್ಯಂತ ಯಶಸ್ವಿಯಾಗಿ 
ಬಗೆಹರಿಸಿದನು. ಶತ ಆಲ್ಗಲೈನ್‌ 
ಅರ್ಥ್‌ ಮೆಟಲ್‌ ಮತ್ತು ಬ್ರಾನ್ಸಿಶನ್‌ 
ಮೆಟಲ್‌ಗಳ ನಡುವೆ ರೇರ್‌ ಅರ್ಥ್‌ಗಳಗೆ 
ಸ್ಥಾನ ಕಲ್ತ್ಪಸಿದನು. ಈತನ ಆವರ್ತಕ 
ಕೋಷ್ಟಕವು 33 ಲಂಬಸಾಲುಗಳನ್ನು 
ಒಳಗೊಂಡು ಅತ್ಯಂತ ಸುದೀರ್ಷವಾದ 
ಕೋಷ್ಟಕವೆನಿಸಿತು! ಅವುಗಳ ವಿದ್ಯುನ್ಯಾನ 
ಸಂರಚನೆಯ ಯಾವುದೇ ಜ್ಞಾನವಿಲ್ಲದೆ 
ರೇರ್‌ ಅರ್ಥ್‌ಗಳನ್ನು ಸರಿಯಾದ 
ಸ್ಥಾನದಲ್ಲಿ ಕೂರಿಸಿರುವುದು ನಿಜಕ್ಸೂ 
ಗಮನಾರ್ಹವಲ್ಲವೇ? 


ಮತ್ತೊಮ್ಮೆ ಎದುರಿಸಬೇಕಾಗಿ ಬಂದ 
ಸವಾಲೆಂದರೆ ವಿಂಯಮ್‌ ರಾಮ್ಟೇ ಮತ್ತು 
ಲಾರ್ಡ್‌ ರೇಲೀಯವರು 189೨4ರಲ್ಪ 


ಮಾಡಿದ ಮೊದಲ ನಿಷ್ಟಿಯ ಅನಿಲ- 
ಆರ್ಗಾನ್‌ನ ಅಪಿಷ್ಣಾರ. ಈ ಆವಿಷ್ಣಾರವು 
ಹೆಚ್ಚನ ರಸಾಯನ ವಿಜ್ಞಾನಿಗಳಿಗೆ 


TT ಸಂಖ್ಯೇ 


nso 


ಚಿತ್ರ 4. ಮೂಲಧಾತುಗಳ ಆಪವಿಷ್ಠಾರದ ಅವಲೋಕನ. 


ರ 


POC 


950 


ಕೃಪೆ: ತೇಜಸ್‌ ಜೋಶಿ, ಗೋಲ್ಡ್‌ ವೈಟ್‌. ಹೆಚ್‌, ಮತ್ತು ಆಡಮ್ಮ್‌ ಆರ್‌. ಸಿ (1೨97೦), ಕ್ರೊನಾಲಜ ಆಫ್‌ ದ ಡಿಸ್ಕವರಿ ಆಫ್‌ ಎಅಮೆಂಟ್ಹ್‌, ಜರ್ನಲ್‌ ಆಫ್‌ ಕೆಮಿಕಲ್‌ ಎಡುಕೇಶನ್‌ 


47(12), 8೦8 ನಿಂದ ಅಳವಡಿಸಲ್ಪಟ್ಪದೆ 


ಮೆಚ್ಚುಗೆಯಾಗಲಲ್ಲ. ಏಕೆಂದರೆ, 
ರಾಸಾಯನಿಕವಾಗಿ ಕ್ರಿಯಾತ್ಮಕವಾಗಿರದ 
ಆರ್ಗಾನ್‌, ಮೂಲಧಾತುಗಳನ್ನು ಕುರಿತು 
ಈ ವರೆಗೆ ನಾವು ಕಂಡುಹಿಡಿದಿದ್ದ ಹಾಗೂ 
ಅರ್ಥಮಾಡಿಕೊಂಡಿದ್ದ ಎಲ್ಲವನ್ನೂ 
ಭೀತಿಗೊಡ್ಡುವಂತಿತ್ತು. ಮುಂದೆ ಸಂಭವಿಸಿದ 
ಇತರ ಜಡ ಅನಿಲಗಳಾದ ಹೀಅಯಂ, 
ನಿಯಾನ್‌, ಕ್ರಿಪ್ಲಾನ್‌ ಮತ್ತು ಸೆನಾನ್‌ಗಳ 
ಆವಿಷ್ಣಾರವು ಈ ಸಂಕೀರ್ಣತೆಯನ್ನು 
ಇನ್ನಷ್ಟು ಹೆಚ್ಚಿಸಿದವು ಮತ್ತು ಇದು 
ಕೋಷ್ಟಕದಲ್ಲಿ ಒಂದು ಅಪೂರ್ವವಾದ 
ಗುಂಪಿನ ಜೋಡಣೆಗೆ ಕಾರಣವಾಲಯುತು. ಈ 
ಗುಂಪನ್ನು ಹ್ಯಾಲೊಜೆನ್ಸ್‌ ಮತ್ತು ಆಲ್ಲಾಅ 
ಲೋಹಗಳ ನಡುವೆ ಇರಿಸಲಾಯುತು. 
18೨8ರಲ್ಪ, ಮೇರಿ ಕ್ಯೂರಿ ಹಾಗೂ ಆಕೆಯ 
ಪತಿ ಪಿಯರಿ ಹೊಲೋನಿಯಮ್‌ ಮತ್ತು 
ರೇಡಿಯಂ ಅನ್ನು ಆವಿಷ್ಠರಿಸಿದರು. 1911ರ 


ಹೊತ್ತಿಗೆ ಸುಮಾರು 3೦ ವಿಕಿರಣಶೀಲ 
ಮೂಲಧಾತುಗಳು ಪತ್ತೆಯಾಗಿದ್ದವು. 
ಇವುಗಳ ಆವಿಷ್ಠಾರವು ಮತ್ತೊಮ್ಮೆ ನಮ್ಮ 
ಮೂಲಧಾತುಗಳ ಪರಿಕಲ್ಪನೆಗೆ ಒಂದು 
ಬೃಹತ್‌ ಸವಾಲಾಯುತು. ಏಕೆಂದರೆ, 
ಅವುಗಳಲ್ಲ ಕೆಲವು ಒಂದೇ ರೀತಿಯ 
ರಾಸಾಯನಿಕ ಗುಣಗಳನ್ನು ಹೊಂದಿದ್ದವು. 
ಆದರೆ, ಅವುಗಳ ಪರಮಾಣು ದವ್ಯ 
ರಾಶಿಗಳು ಬೇರೆಬೇರೆಯಾಗಿದ್ದವು. 
ಸ್ವಾಭಾವಿಕವಾಗಿಯೇ ಆವರ್ತಕ 
ಕೋಷ್ಟಕದಲ್ಲ ಇವುಗಳಗೆ ಎಲ್ಲ ಮತ್ತು 
ಹೇಗೆ ಸ್ಥಾನ ನೀಡುವುದು ಎನ್ನುವ 
ಸಮಸ್ಯೆಗಳು ಉದ್ಭವಿಸಲು ಇವುಗಳು 
ಕಾರಣವಾದವು. ಒಂದು ಮೂಲಧಾತುವಿನ 
ಎಲ್ಲಾ ಸಮಸ್ಥಾನಿ (ಖಉಸೋಟೋಪ್‌- 
ಒಂದೇ ರೀತಿಯ ರಾಸಾಯನಿಕ 
ಗುಣಗಳುಳ್ಳ ಮೂಲಧಾತುಗಳು)ಗಳನ್ನು 


ಮೂಲಧಾತುವಿನ ಜೊತೆಗೆ, ವಿನ್ನು 
ಪರಮಾಣು ರಾಶಿಗಳ ಹೊರತಾಗಿಯೂ, 
ಒಂದೇ ಸ್ಥಾನದಲ್ಲ ಜೋಡಿಸಬೇಕು ಎಂದು 
ಸಲಹೆ ನೀಡುವುದರ ಮೂಲಕ ಫ್ರೆಡೆರಿಕ್‌ 
ಸಾಡಿ ಮತ್ತು ಕಾಜಮಿಯರ್ಜ್‌ ಫಾಜನ್ಸ್‌ ಈ 
ಸಮಸ್ಯೆಯನ್ನು ಬಗೆಹರಿಸಿದರು. 


ಪರಮಾಣು ಸಂಖ್ಯೆ: ಮೂಲಧಾತುವಿನ 
ವಿಮೂತನ ಹಸ್ತಾಕ್ಷರ 


1913ರ, ಹೆನಿ ಮೋಸ್ಲ್ಟೀಯ ಸಂಶೋಧನೆಯು 
ಆವರ್ತಕ ಕೋಷ್ಟಕದಲ್ಲರುವ ಒಂದು 
ಮೂಲಧಾತುವಿನ ಸ್ಥಾನೀಯ ಸಂಖ್ಯೆ ಹಾಗೂ 
ಆ ಮೂಲಧಾತುವಿನಿಂದ ಹೊರಹೊಮ್ಮುವ 
ಕ್ಷ-ಕಿರಣದ ನಡುವೆ ಒಂದು ವ್ಯವಸ್ಥಿತವಾದ 
ಗಣಿತದ ಸಂಬಂಧವಿರುವುದನ್ನು 
ತೋರಿಸಿತು. ಹೀಗೆ, ಆತನಿಗೆ ಮೊದಲ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭2೦ | 51 


ಚಿತ್ರ 5. ಆವರ್ತಕ ಕೋಷ್ಟಕ ಬೇರೆ ರೀತಿಯಾಗಿ ಕಾಣಬಹುದೇ? 


ಇಲ್ಲ ತೋರಿಸಿರುವ ಚಿತ್ರವು ಗಣನೀಯವಾಗಿ 
ಅಸಾಧಾರಣವಾಗಿರುವ ವಿನ್ಯಾಸದ ಒಂದು 
ಉದಾಹರಣಿಯಾಗಿದೆ-ಥಿಯೋಡೋರ್‌ ಖೆನ್ಫೀ ವೃಧ್ಧಿಪಡಿಸಿದ 
ಸುರುಜಳಯಾಕಾರದ ಕೋಷ್ಟಕ. ಈ ಸುರುಳಅಯ 
ಕೇಂದ್ರಸ್ಲಾನದಲ್ಲ ಜಲಜನಕವಸ್ನಿರಿಸಿದ್ದು. ಅಲ್ಪಂದ 
ಸುರುಳಗಕು ಎಂಟು ವಿಭಾಗಗಳಾಗಿ ಹೊರಹೊರಟವೆ. 

ಇಲ್ಲ ಬ್ರಾಳ್ಸಿಶನ್‌ ಧಾತುಗಳು, ಲ್ಯಾಂಥನೈಡುಗಳು. ಮತ್ತು 
ಆಕ್ಷಿನೈಡುಗಳವೆ. ಸುರು ಮತ್ತು ಹೆಆಕಲ್‌ ಮಾದರಿಗಳು 
ಹೊಸದೇನಲ್ಲ- ಚಾನ್ಲೋರ್ಟೋಯ್ಡ್‌ ಎಂಬುವವನಿಂದ 
1862 ರಲ್ಲ ವೃದ್ಧಿಪಡಿಸಲಾದ ಬಟೆಲ್ಯುರಿಕ್‌ ಸ್ಫೂ ಮಾದರಿಯು 
ಹೆಅಕಲ್‌ ಮಾದರಿಯ ಪ್ರಮುಖ ಉದಾಹರಣೆಯಾಗಿದೆ. 
ವಿಶ್ವದಾದ್ಯಂತ ಸಂದ್ರಹಿಸಿದ ಇಂತಹ ಇತರ ವಿನ್ಯಾಸಗಳನ್ನು 
ಅವಲೋಕಿಸಲು ಮಾರ್ಕ್‌ ಅೀಚ್‌ನ ಆನ್‌ ಲೈನ್‌ ಸಂದ್ರಹಕ್ಕೆ 
ಇಲ್ಲ ಭೇಟ ನೀಡಿ: http://www.meta-synthesis.com/ 
webbook/35_pt/pt_database.php. 

ಕೃಪೆ: ದೇ ಫೀಪ್‌ (ಪ್ರಕೃತಿ). ವಿಕಿಮೀಡಿಯಾ ಕಾಮನ್ಸ್‌. 

URL: https://en.wikipedia.org/wiki/Alternative_ 


periodic_tables#/media/File:Elementspiral_ 
(polyatomic).svg. License: CC-BY-NC 


ಬಾರಿಗೆ ಹಲವು ಮೂಲಧಾತುಗಳ 
ಪರಮಾಣು ಸಂಖ್ಯೆಯನ್ನು ಅಕತೆ 
ಮಾಡಲು ಸಾಧ್ಯವಾಯುತು. ಆತನ 
ಸಂಶೋಧನೆಯಿಂದಾಗಿ ಪರಮಾಣು 
ದ್ರವ್ಯರಾಶಿಯ ಬದಲಾಗಿ ಇಂದು 
ಪರಮಾಣು ಸಂಖ್ಯೆ (ಪರಮಾಣುವಿನ 
ಕೇಂದ್ರದಲ್ಲರುವ ಪ್ರೋಟಾನ್‌ಗಳ ಸಂಖ್ಯೆ) 
ಯನ್ನು ಮೂಲಧಾತುವಿನ ಹಸ್ತಾಕ್ಷರ 
ಎಂದು ಪರಿಗಣಿಸಲಾಗಿದೆ. ಮೋಸ್ಲೀಯ 
ಸಂಶೋಧನೆಯು ಒಟ್ಟು 14 ರೇರ್‌ 
ಅರ್ಥ್‌ಗಳು, ಜೊತೆಗೆ ಅಂದಿನ ವರೆಗೆ 
ಕಳೆದುಹೋಗಿದ್ದ, ಕ್ಷ-ಕಿರಣ ವಿಧಾನದ 
ಮೂಲಕ ಆವಿಷ್ಠರಿಸಲ್ಪಟ್ಟ. ಎರಡು 
ಮೂಲಧಾತುಗಳಾದ ಹಾಫ್ಲಿಯಮ್‌ 

ಮತ್ತು ರೆನಿಯಮ್‌ ಇವೆ ಎನ್ನುವುದನ್ನು 
ಸ್ರಷ್ಟವಾಗಿ ತೋರಿಸಿತು. ಆವರ್ತಕ 
ಕೋಷ್ಟಕಕ್ಕೆ ಆಗಿರುವ ಇತ್ತೀಚೆಗಿನ 
ಸೇರ್ಪಡೆಗಳೆಂದರೆ ಮಾನವ ನಿರ್ಮಿತ 
ಮೂಲಧಾತುಗಳು. ಪರಿಣಾಮವಾಗಿ, 
ನೈಸರ್ಗಿಕವಾಗಿ ಅಸ್ತಿತ್ತದಲ್ಲರುವ ಧಾತುಗಳೇ 
ಮೂಲಧಾತುಗಳು ಎಂಬ ಪರಿಮಿತ 
ಪರಿಕಲ್ಪನೆಯು ಪ್ರಯೋಗಾಲಯಗಳಲ್ಪ 
ಪರಮಾಣು ಬೀಜಗಳ ಮೇಲಅನ 
ಸಂಘಟ್ಟನದಿಂದ ಸಂಭವಿಸುವ ಭೌತದ್ರವ್ಯದ 
ಪರಿವರ್ತನೆಯ ಮೂಲಕ ಸೃಷ್ಟಿಸಲಾಗುವ 
ಧಾತುಗಳನ್ನು ಒಳಗೊಳ್ಳುತ್ತದೆ ಎನ್ನುವವರೆಗೆ 
ವಿಕಾಸಗೊಂಡಿತು. ಮೊದಲು ಸೃಷ್ಟಿಸಲ್ಪಟ್ಟ 
ಮೂಲಧಾತುವೆಂದರೆ ನೆಪ್ಟ್ಯೂನಿಯಂ. 
ಎಡ್ಡಿನ್‌ ಮೆಕ್‌ಮಿಲನ್‌ ಮತ್ತು ಫಿಅಪ್‌ 


ಏಬಲ್ಲನ್‌ ಎನ್ನುವ ವಿಜ್ಞಾನಿಗಳು ಬಕ್ಕ 
ವಿಕಿರಣ ಪ್ರಯೋಗಾಲಯದಲ್ಲ 1೨4೦ ರಲ್ಲ 
ಟ್ರಾನ್ಜ್‌-ಯುರೇನಿಯಂ ಧಾತುಗಳನ್ನು 
ಸೃಷ್ಟಿಮಾಡಿದರು. ನಂತರ ದೆನ್‌ 
ಸೀಖಬೋರ್‌ ಹಾಗೂ ಅವನ ಸಹವರ್ತಿಗಳು 
ಹಲವಾರು ಟ್ರಾನ್‌-ಯುರೇನಿಯಮ್‌ 
ಧಾತುಗಳನ್ನು ಸೃಷ್ಟಿಸಿದರು. 
ಇವೆಲ್ಲವುಗಳಗೂ ಆವರ್ತಕ ಕೋಷ್ಟಕದಲ್ಲಿ 
ಸ್ಥಾನಕಲ್ಪಸುವುದು ಮತ್ತೊ೦ದು ಸವಾಅನ 
ವಿಚಾರವಾಲುತು, ಏಕೆಂದರೆ ಅವುಗಳನ್ನು 
ಯಾರೂ ನಿರೀಕ್ಷಿಸಿರಅಲ್ಲ! 1944ರ 
ಹೊತ್ತಿಗೆ, ಈ ಗುಂಪಿಗೆ ಆಕ್ಷನೈಡ್ಡ್‌ ಎಂದು 
ನಾಮಕರಣ ಮಾಡಿದ ಸೀಬೋರ್‌ 
ನವೀಕರಿಸಿದ ಕೋಷ್ಟಕವೊಂದನ್ನು 
ರಚಿಸಿದನು. ಇಲ್ಲ ಆಕ್ಷಿನೈಡುಗಳಗೆ ರೇರ್‌ 
ಅರ್ಥ್‌(ಲ್ಯಾಂಥನೈಡ್ಡ್‌)ಗಳ ಕೆಳಗೆ ಸ್ಥಾನ 
ನೀಡಲಾಲಯುತು. ಇದಕ್ಕೆ ತಳಹದಿಯಾದುದು 
ಆಕ್ಷಿನೈಡುಗಳು ಅವುಗಳ ಅನುರೂಪವಾದ 
ಲ್ಯಾಂಥನ್ಯಡುಗಳನ್ನು ಹೋಲುತ್ತವೆ 
ಎನ್ನುವ ಅಂಶ. ಇವು ತಮ್ಮಂತಹ 
ಇನ್ನಷ್ಟು ಕೃತಕ ಧಾತುಗಳ 
ಗುರುತುಹಿಡಿಯುವಿಕೆಯಲ್ಪ್ಲ ನೆರವಾದವು. 


ಒಂದು ಶೈಕ್ಷಣಿಕ ಸಾಧನವಾಗಿ 
ಆವರ್ತಕ ಕೋಷ್ಟಕ 

ಹೀಗೆ- ಇಂದು ನಾವು ಇಲ್ಲದ್ದೇವೆ, 
ಚಿರಪರಿಚಿತವಾದ ಸುದೀರ್ಪ ಪ್ರರೂಪದ 
ಆವರ್ತಕ ಕೋಷ್ಟಕ. ನಿಜಕ್ಸೂ ಒಂದು 
ಸುದೀರ್ಪ ಪಯಣ, ಅಲ್ಲವೇ? ಅದೂ 


52 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಇನ್ನೂ ಕೊನೆಗೊಂಡಿರದಂತಹುದು- 
ಕಾರ್ಯಕ್ಷಮತೆ ಹಾಗೂ ವಿನ್ಯಾಸವನ್ನು 
ಸುಧಾರಿಸುವ ಪ್ರಯತ್ನಗಳು ಇನ್ನೂ 
ಸಾಗುತ್ತಲೇ ಇವೆ (ಇಂತಹ ಒಂದು 
ಉದಾಹರಣೆಗಾಗಿ ಚಿತ್ರ 4 ನೋಡಿ)! 
ಆವರ್ತಕ ಕೋಷ್ಟಕದ ಮೇಲೆ 

ಆಗಿರುವ ಎಲ್ಲಾ ತಿದ್ದುಪಡಿಗಳು 
ದಾಜಬಲಾಗುತ್ತವೆ ಮತ್ತು ಒಂದು ಜಾಗತಿಕ 
ತಂಡವಾದ ಇಂಟರ್‌ನ್ಯಾಶನಲ್‌ 
ಯೂನಿಯನ್‌ ಆಫ್‌ ಪ್ಯೂರ್‌ ಎಂಡ್‌ 
ಅಪ್ಲೈಡ್‌ ಕೆಮಿಸ್ತಿ (ಖಯುಪಿಎಸಿ) 
ಯಂದ ನವೀಕರಿಸಲ್ಲಡುತ್ತದೆ. ಈ 
ತಿದ್ದುಪಡಿಗಳು ತಾಂತ್ರಿಕ ಮಾಹಿತಿಯಲ್ಲನ 
ಬದಲಾವಣೆಗಳು. ಅಥವಾ ಹೊಸ 
ಧಾತುಗಳ ಸೇರ್ಪಡೆಯನ್ನು 
ಒಳಗೊಂಡಿರಬಹುದು. ಇತ್ತೀಚೆಗಿನ ಆವೃತ್ತಿ 
(ಜನವರಿ ೭೦16)ಯು ಶಿಕ್ಷಕವೃಂದಕ್ಕೆ 
ಒಂದು ಪ್ರಮಾಣಿತ ಪರಾಮರ್ಶನ 
ವಸ್ತುವಾಗಿದೆ. ಸುದ್ದಿಯಲ್ಲದ್ದ ನಾಲ್ಗು ಹೊಸ 
ಧಾತುಗಳನ್ನು ಸೇರಿಸಿಕೊಂಡಿದೆ ಮತ್ತು 
ಅವುಗಳನ್ನು 113, 115,117, ಮತ್ತು 18 
ಎಂದು ಹೆಸರಿಸಲಾಗಿದೆ. 


ವೈಜ್ಞಾನಿಕ ಅರಿವಿನ ಪ್ರಗತಿಯು ಒಂದು 
ಕ್ರಿಯಾಶೀಲ ಆದರೆ ನಿಧಾನವಾದ ಪ್ರಕ್ರಿಯೆ 
ಎಂಬುದನ್ನು ಮತ್ತು ಆ ಪ್ರಗತಿಯನ್ನು 
ಮಂದುವರೆಸುವುದು ಮಾನವನ ಸತತ 
ಪ್ರಯತ್ನವಾಗಿರುವುದು ಹೇಗೆ ಎಂಬುದನ್ನು 
ಅಸಾಧಾರಣ ರೀತಿಯಲ್ಲ ಆವರ್ತಕ 
ಕೋಷ್ಟಕವು ನಿರೂಪಿಸುವುದರಿಂದ ಅದು 


1 ಮೊದಲ ಸಂಪನ್ಯೂಲವು ಒಂದು ಇನ್ಫೋಗ್ರಾಫಿಕ್ಸ್‌ ಫ್ಲಯರ್‌ ಆಗಿದ್ದು. ಅದು ಆವರ್ತಕ ಕೋಷ್ಟಕದ 
ಅಭಿವೃದ್ಧಿಯ ಮ್ಯೈಅಗಲ್ಲುಗಳನ್ನು ಜಂಜಸುತ್ತದೆ. ಜೊತೆಗೆ ಅದಕ್ಕೆ ಕೊಡುಗೆ ನೀಡಿರುವ ವಿಜ್ಞಾನಿಗಳನ್ನು 
ಪರಿಚಯುಸುತ್ತದೆ. ಈ ಲೇಖನವು ಈ ಸಂಪನ್ಮ್ಕೂಲದಿಂದ ಪ್ರೇರೇಪಿತವಾಗಿದೆ. 


2. ಆದರೆ ಠಈ ಫ್ಲಯರ್‌ ಒಂದು ದೊಡ್ಡದಾಗಿರುವ, ಸಂಪೂರ್ಣವಲ್ಲದ, ಚಟುವಟಕೆ- ಆಧಾರಿತ, ಆವರ್ತಕ 
ಕೋಷ್ಟಕಕ್ಷೆ ತೆರೆದುಕೊಳ್ಳುತ್ತದೆ. ಇದರಲ್ಲ ಕೆಲವು ಸುಅವುಗಳು. ಖಾಅ ಸ್ಥಳಗಳನ್ನು ನೀಡಲಾಗಿದೆ. ಇದನ್ನು 
ಓದುಗರು ಪೂರ್ಣಗೊಳಸಬೇಕು. 


3. ಎರಡನೆಯ ಸಂಪನ್ಯೂಲವು ಪ್ರತಿಯೊಂದು ಮೂಲಧಾತುವಿಗೆ ಒಂದರಂತೆ 14 ದೃಶ್ಯ ಮಾಹಿತಿ 


ಕಾರ್ಡುಗಳು. 


4. ವರ್ಣ-ಸಂಯೋಜತ, ಹಾಗೂ ಸಚಿತ್ರ ಕಾರ್ಡ್‌ ಇದಾಗಿದ್ದು. ಪ್ರತಿಯೊಂದು ಮೂಲಧಾತುವೂ 
ಹಿದುಗರೊಂದಿಗೆ "ಮಾತನಾಡುತ್ತದೆ" ಮತ್ತು ವಿಭನ್ನು ಕ್ಷೇತ್ರಗಕಲ್ಲ ತನ್ನ ಮಾಹಿತಿಯನ್ನು ಅವರೊಂದಿಗೆ 


ಹಂಚಿಕೊಳ್ಳುತ್ತದೆ. ಇವುಗಳ ವಿವರ ಹೋರ್ಟಲ್ಪನಲ್ಪ ಲಭ್ಯವಿದೆ. 


www.bit.ly/Imtce ಹೋಟಲ್‌ ನಿಮ್ಮನ್ನು ಈ ಸಂಪನ್ಯೂಲಗಳ ಕುರಿತಾದ ವಿವರಗಳ ಮೂಲಕ 
ಕರೆದೊಯ್ಯುತ್ತದೆ ಮತ್ತು ನೀವು ಮುಂದೆ ಬಳಸಬಹುದಾಗಿರುವಂತಹ ಉಪಯುಕ್ತ ಮಾಹಿತಿಗೆ ಹೈಪರ್‌ಅಂಕ್‌ 


ಕೊಂಡಿಯನ್ನು ಏರ್ಪಡಿಸುತ್ತದೆ. 


ಚಿತ್ರ 6. ಹೋಮಿ ಭಾಬಾ ಸೆಂಟರ್‌ ಫಾರ್‌ ಸೈನ್ಸ್‌ ಎಜುಕೇಶನ್‌ನಲ್ಪ ಅಭವೃದ್ಧಿ ಪಡಿಸಲಾಗಿರುವ ಸಂಪನ್ಮೂಲಗಳು. 
ಕೃಪೆ: ತೇಜಸ್‌ ಜೋಶಿ. ಪರವಾನಗಿ: CC-BY-NC 


ರಸಾಯನ ವಿಜ್ಞಾನದ ಕಲಕೆಗೆ, ಹಾಗೂ 


ಸಾಮಾನ್ಯವಾಗಿ ವಿಜ್ಞಾನ ಶಿಕ್ಷಣಕ್ಕೆ 
ಅಮೂಲ್ಯವಾಗಿದೆ. 


ಇದು ಆವರ್ತಕ ಕೋಷ್ಟಕದ 
ಮೇಲನ (ಅಥವಾ ವಿಜ್ಞಾನದ 
ಮೇಲಅನ ಯಾವುದೇ ಅಧ್ಯಯನದ 


ಮೇಅನ) ನಿಮ್ಯ ದೃಷ್ಟಿಕೋನವನ್ನು 
ಇನ್ನಷ್ಟು ವಿಶಾಲವಾಗಿಸುತ್ತದೆ 
ಎನ್ನುವ ಭರವಸೆಯೊಂದಿಗೆ 
ನಾವಿದನ್ನು ಪ್ರಸ್ತುತಪಡಿಸಿದ್ದೇವೆ. 
ಆವರ್ತಕ ಕೋಷ್ಟಕವನ್ನು. ಒಂದು 


ಸಂಪೂರ್ಣಗೊಂಡಿರುವ ಉತ್ತನ್ನವೆಂದು 


ನೋಡುವುದರ ಬದಲಾಗಿ, ಒಂದು 


ಬಾಕ್ಸ್‌ 4. ಸಂಪನ್ಮೂಲಗಳು 


ಈ ಲೇಖನಕ್ಕಾಗಿ ಆವರ್ತಕ 
ಕೋಷ್ಟಕದ ಮೇಲೆ ನಾವು &ದಿ 
ಉಲ್ಲೇಖಸಿರುವ ಮುದ್ರಿತ ಹಾಗೂ 
ಜಾಲಾಧಾರಿತ ಸಂಪನ್ಯೂಲಗಳು 
ಮತ್ತು ನಾವು ಅಭಿವೃದ್ಧಿಪಡಿಸಿರುವ 
ಬೋಧನಾ ಸಂಪನ್ಯೂಲಗಳ ವಿಸೃತ 
ಪಟ್ಟಯು ಆನ್‌ಲೈನಿನಲ್ಲ WWW. 
bit.ly/Imtce ನಲ್ಲ ಪೋರ್ಟಲ್ತನ 
"ಪ್ರಮುಖ ಉಲ್ಲೇಖಗಳು ಮತ್ತು 
ಸಂಪನ್ಮೂಲಗಳು" ವಿಭಾಗದ 
ಅಡಿಯಲ್ಲ ಮುಕ್ತವಾಗಿ ಲಭ್ಯವಿದೆ. 
ಈ ಪೋರ್ಟಲ್ಲನ್ನು ಭೇಟ 
ಮಾಡುವುದನ್ನು ನಾವು ಶಿಫಾರಸು 
ಮಾಡುತ್ತೇವೆ. ಈ ಪೋರ್ಟಲ್‌ 
ಅನ್ನು ವಿನ್ನು ಪ್ರೇಕ್ಷಕರಿಗಾಗಿ 
ಬೋಧನಾ ಸಂಪನ್ಯ್ಕೂಲಗಳನ್ನು 
ಲಭ್ಯಗೊಳಸಲೆಂದೇ ರಚಿಸಲಾಗಿದೆ. 
ಇದರಲ್ಲ ಕೆಲವರಿಗೆ ಅಂತಾರಾಷ್ಟ್ರೀಯ 
ಮಸ್ತಕಗಳು ಮುದ್ರಿತ ರೂಪದಲ್ತ 
ಸಿಗದಿರಬಹುದು ಇಲ್ಲವೇ ಬೋಧನಾ 
ಸಲಕರಣಿಗಳಗೆ ಅವಕಾಶ ಹೊಂದದೇ 
ಇರಬಹುದು. ಇಲ್ಲನ ಕೆಲವು 
ಸಂಪನ್ಮೂಲಗಳು ನಿಮಗೆ ನಿಮ್ಮ 
ಕಾರ್ಯಗಳಲ್ಲ ಸ್ಫೂರ್ತಿಯನ್ನು 
ಹಾಗೂ ಬೆಂಬಲವನ್ನು ನೀಡುತ್ತವೆ 
ಎನ್ನುವ ಭರವಸೆ ನಮಗಿದೆ- 

ಅದು ನಿಮ್ಮ ವಿದ್ಯಾರ್ಥಿಗಳಗೆ 
ಚಟುವಟಕೆಗಳನ್ನು ವಿನ್ಯಾಸ 
ಗೊಳಸುವುದರಲ್ಲರಬಹುದು, 
ಇಲ್ಲವೇ ಸ್ರ-ಕಲಕೆಯತ್ತ ಅವರನ್ನು 
ನಿರ್ದೇಶಿಸುವಲ್ಲರಬಹುದು ಅಥವಾ 
ಪ್ರಶ್ನೆ ಕೇಕಲು ಮತ್ತು ಉತ್ತರಗಳನ್ನು 
ಹುಡುಕಿಕೊಳ್ಳುವಂತೆ ಅವರನ್ನು 
ಪ್ರೇರೇಪಿಸುವಲ್ಲರಬಹುದು. 
ವಿದ್ಯಾರ್ಥಿಗಳಲ್ಲ ಆವರ್ತಕ ಕೋಷ್ಟಕ 
ಹಾಗೂ ಧಾತುಗಳೆಡೆಗೆ ಮೆಚ್ಚುಗೆ 
ಬೆಳೆಸಿಕೊಳ್ಳಲು ನೆರವಾಗುವ ಆರಂಣಕ 
ಅಂಶಗಳನ್ನು ಹುಟ್ಟುಹಾಕುವ 
ಕಅಕಾಸಂಪನ್ಮೂಲಗಳ ಮುದ್ರಿತ 
ರೂಪವನ್ನೂ ನಾವು ಒದಗಿಸುತ್ತೇವೆ. 
ಈ ಸಂಪನ್ಮೂಲಗಳು ಬರೀದಿಗೆ 
ಲಭ್ಯವಿದ್ದು, ಹೆಚ್ಚನ ವಿವರಣಿಗಾಗಿ 
ನಮ್ಮನ್ನು ಸಂಪರ್ಕಿಸಬಹುದು. 


ಇನ್ನೂ ನಿಲ್ಲದೆ ಮುಂದುವರಿಯುತ್ತಿರುವ. 
ನಿಮ್ಮನ್ನು ಸೆರೆಹಿಡಿದಿಡುವ. ಪ್ರತಃಸಿದ್ಧ 
ಉತ್ತರವಿಲ್ಲದ ಪ್ರಶ್ನೆಗಳನ್ನು ತಾರ್ಕಿಕ 
ಚಿಂತನೆಯ ಮೂಲಕ ಬಡಿಸಲು ಪಟ್ಟುಬಡದೆ 
ಸಂಶೋಧನೆಯಲ್ಲ ತೊಡಗಿದ ಪಾತ್ರಗಳುಳ್ಳ 
ಕೌತುಕಮಯ ಕಥೆಯ ಫಲಅತಾಂಶದಂತೆ 
ನೋಡುವಿರೆಂಬುದು ನಮ್ಮ ನಂಬಕೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭2೦ | 53 


ತೇಜಸ್‌ ಜೋಪಿ ಯೂನಿವರ್ಸ್ಷಿಟ ಕಾಲೇಜ್‌ ಲಂಡನ್‌ ಇನ್ಸಿಟ್ಯೂಟ್‌ ಆಫ್‌ ಎಜುಕೇಶನ್‌ನಲ್ತ ವಿಜ್ಞಾನ ಶಿಕ್ಷಣ ಎಂ.ಎ. ಕಲಕೆಯಲ್ಪ 
ತೊಡಗಿದ್ದಾರೆ. ಇದಕ್ಕೂ ಮುನ್ನು ತೇಜಸ್‌ರವರು 2೭೦೦೦೨ರಿಂದ ಹೋಮಿ ಭಾಭಾ ಸೆಂಟರ್‌ ಫಾರ್‌ ಸೈನ್ಸ್‌ ಎಜುಕೇಶನ್‌ ಸಂಸ್ಥೆಯಲ್ಲ 
ನಿಗದಿತವಾಗಿ ಮಲ್ವ ಕಾಂಹೊನೆಂಬ್‌ ಆರ್ಗಾನಿಕ್‌ ರಿಯಾಕ್ಷನ್‌ (ಬಹು-ಘಟಕ ಸಾವಯವ ಕ್ರಿಯೆ) ನ ಮೇಲೆ ಮೊದಲು ಕೆಲಸ ಮಾಡಿ 
ನಂತರ, ರಸಾಯನ ವಿಜ್ಞಾನಕ್ಸಾಗಿ ದೃಶ್ಯ ಕಲಕಾ ಸಂಪನ್ಮೂಲಗಳನ್ನು ನಿರ್ಮಿಸುವ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಿದರು. ಅವರ 
ಇತ್ತೀಚೆಗಿನ ಯೋಜನೆಯು ವಿಷಯಾಧಾರಿತ ಕಅಕೆ, ಪ್ರಯೋಗಾಲಯ ರಸಾಯನ ವಿಜ್ಞಾನ ಶಿಕ್ಷಣ, ರಸಾಯನ ವಿಜ್ಞಾನ ಶಿಕ್ಷಣ 
ಹಾಗೂ ಸಂವಹನೆಗಾಗಿ ಮುಕ್ತ ಶಿಕ್ಷಣ ಸಂಪನ್ಯೂಲ ಅಭವೃದ್ಧಿ, ಇವುಗಳ ಮೇಲವೆ. ತಮ್ಮ ಜಅಡುವಿನ ಸಮಯದಲ್ಲ ತೇಜಸ್‌ರವರು 


ವರ್ಣಚಿತ್ರಕಲೆ, ರೇಖಾಚಿತ್ರ ರಚನೆ ಹಾಗೂ ತೋಟಗಾರಿಕೆಯನ್ನು ಆನಂದಿಸುತ್ತಾರೆ. ಅವರನ್ನು ಈ ಮೂಲಕ ಸಂಪರ್ಕಿಸಬಹುದು: 
tejas@oldifluff.org 


ಸವಿತಾ ಲಡಗೆಯವರು ಟಐಖಎಫ್‌ಆರ್‌ನ ಹೋಮಿ ಭಾಭಾ ಸೆಂಟರ್‌ ಫಾರ್‌ ಸೈನ್ಸ್‌ ಎಜುಕೇಶನ್‌ ಸಂಸ್ಥೆಯಲ್ಲ ಶಿಕ್ಷಕ ವೃಂದದ 
ಸದಸ್ಯರಾಗಿದ್ದಾರೆ. ಅವರು ರಸಾಯನ ವಿಜ್ಞಾನ ಶಿಕ್ಷಣದಲ್ಲಿ ಡಾಕ್ಷರೇಟ್‌ ಪದವಿ ಪಡೆದಿರುತ್ತಾರೆ. ಭಾರತದಲ್ಲ ನಡೆಯುವ ರಸಾಯನ 
ವಿಜ್ಞಾನದ ಒಅಂಪಿಯಾಡ್‌ ಸ್ಪರ್ಧೆಗಳ ಆಯೋಜನೆಯಲ್ಲ ಆಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ-15 ವರ್ಷಗಳಗಿಂತಲೂ ಹೆಚ್ಚು ಕಾಲ 
ಇವರು ಪ್ರಶ್ನೆಗಳ ವಿನ್ಯಾಸ, ಪ್ರಯೋಗಶಾಲೆಯ ಕೆಲಸಗಳು ಹಾಗೂ ಆಯ್ದೆಯ ಹಂತಗಳ ಮೇಲ್ರಚಾರಣಿ ಮಾಡುವುದರ ಜೊತೆಗೆ 
ಪದವಿ ವಿದ್ಯಾರ್ಥಿಗಳಗೆ ಎನ್‌ಐಎಸ್‌ಯು ರಸಾಯನ ವಿಜ್ಞಾನ ಕಾರ್ಯಕ್ರಮವನ್ನೂ ನಡೆಸುತ್ತಿದ್ದಾರೆ. ಶಿಕ್ಷಣ ರಂಗದಲ್ಲ ಆಕೆಯ 
ಆಸಕ್ತಿಯು ವಿಶ್ಲೇಷಣಾ ರಸಾಯನ ವಿಜ್ಞಾನ (ಅನಾಅಟಕಲ್‌ ಕೆಮಿಸ್ತಿ). ರಾಸಾಯನ ಶಾಸ್ತ್ರ ಶಿಕ್ಷಣ, ವಿಶೇಷವಾಗಿ ತಪ್ಪು ಗ್ರಹಿಕೆಗಳ ಬಣ್ಣೆ 
ಶಿಕ್ಷಣ ಹಾಗೂ ರಸಾಯನ ವಿಜ್ಞಾನದ ಪದವಿ ವಿದ್ಯಾರ್ಥಿಗಳಗಾಗಿ ಪ್ರಯೋಗಗಳನ್ನು ವೃದ್ಧಿಪಡಿಸುವುದು — ಇವುಗಳನ್ನು ಒಳಗೊಂಡಿದೆ. 
ಅವರನ್ನು ಈ ಮೂಲಕ ಸಂಪರ್ಕಿಸಬಹುದಾಗಿದೆ: savital@hbcsectifr.res.in. 


ಅನುವಾದ: ಸ್ಕಿತಾ ಪರಿಶೀಲನೆ: ಮನೋಜ್‌ ಗೋಡ್ಲೋಲೆ 


54 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


